KA / BGGPO /2515MPP47/2009- 2011 


ಕರ್ನಾಟಕ ರಾಜ್ಯಷತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಬೆಂಗಳೂರು, ಗುರುವಾರ, ಜನವರಿ ೨೧, ೨೦೧೦ ( ಮಾಘ ೧, ಶಕ ವರ್ಷ ೧೯೩೧) 


ಸಂಪುಟ ೧೪೫ | 


| ಸಂಚಿಕೆ ೩ 


ಭಾಗ- ೩ 
ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 

ಸಂಬಂಧಿಸಿದ ಅಧಿಸೂಚನೆಗಳು 


ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಕಾಯ್ದೆಯಡಿ ಆಯುಕ್ತರು, ಗದಗ ಜಿಲ್ಲೆ, ಗದಗ ಇವರ 

ನ್ಯಾಯಾಲಯದಲ್ಲಿ 
ಸಂಖ್ಯೆ: ಕಾಅಗ/ ಕಾನಪ/ ಎಫ್ - 89 /2009 /640, ದಿನಾಂಕ:7ನೇ ಡಿಸೆಂಬರ್, 2009 
ಅರ್ಜಿದಾರರು: 

ಪ್ರತಿವಾದಿಗಳು: 
1) ಲಲಿತಾ W /o ಗುರುನಾಥ ಯಾಲವಾಡ, 1) ದಿ ಡಿವಿಜನ್ ಕಂಟ್ರೋಲರ್ 
2) ಗಿರೀಶ S/ o ಗುರುನಾಥ ಯಾಲವಾಡ, NWKRTC Gadag Depot GDG . 
3) ಮಹಾಂತೇಶ S /o ಗುರುನಾಥ ಯಾಲವಾಡ 2) ಗಾಯತ್ರಿ W /o ಗೋಪಾಲಕೃಷ್ಣ ಕಾಮತ್ 
R / o ಹರ್ಲಾಪುರ ಜಿ : ಗದಗ. 

R /o ಅಮಿ ನಿಕೇತನ, ಕರಿಯಮ್ಮದೇವಿ ಟೆಂಪಲ್ ರೋಡ್, ಗದಗ. 
3) ದಿ ಓರಿಯಂಟಲ್ ಇನ್ಸೂರೆನ್ಸ್ ಕಂ . ಲಿ., 
ಉಚಮ‌ ಗಾಂಧಿ ಸಲಾಯಿ , ಚೆನ್ನೈ , ತಮಿಳುನಾಡು. 

ಪ್ರಕಟಣೆ 
ಅರ್ಜಿದಾರರಾದ (1) ಶ್ರೀಮತಿ ಲಲಿತವ್ವ ಗುರುನಾಥ ಯಾಲವಾಡ, ( 2) ಗಿರೀಶ ಗುರುನಾಥ ಯಾಲವಾಡ, (3) 
ಮಹಾಂತೇಶ ಗುರುನಾಥ ಯಾಲವಾಡ R /o ಹರ್ಲಾಪುರ, ಜಿ : ಗದಗ, ಇವರು, ತಾವು ಮತ ಗುರುನಾಥ ಮರಿತಿಮಪ 
ಯಾಲವಾಡ ಇವರ ಹೆಂಡತಿ ಮತ್ತು ಮಕ್ಕಳು ಎಂದೂ , ಅವರ ಮರಣದಿಂದ ನಷ್ಟಪರಿಹಾರ ಕೋರಿ ಈ ನ್ಯಾಯಾಲಯದಲ್ಲಿ 
ಅರ್ಜಿ ಸಲ್ಲಿಸಿರುತ್ತಾರೆ. ಮೃತ ಗುರುನಾಥ ಮರಿತಿಮ್ಮಪ್ಪ ಯಾಲವಾಡ ಇವರು ಒಂದನೇ ಪ್ರತಿವಾದಿಗಳಾದ ದಿ ಡಿವಿಜನಲ್ 
ಕಂಟ್ರೋಲರ್, NWKRTC Gadag Depot GDG ಇವರಲ್ಲಿ ಡ್ರೈವರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾಗ ಸಂಭವಿಸಿದ 
ಅಪಘಾತದಲ್ಲಿ ಮರಣ ಹೊಂದಿದರೆಂದು ಸದರಿ ಅರ್ಜಿದಾರರು ತಿಳಿಸಿರುತ್ತಾರೆ. ಈ ಸಂಬಂಧವಾಗಿ ಈ ಪ್ರಕಟಣೆಯ ಮೂಲಕ 
ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ ಅಥವಾ ಬೇರೆ 
ಯಾರಾದರೂ ಮೃತರ ಕಾನೂನುಬದ್ದ ಆಶ್ರಿತರೆಂದು ಪರಿಗಣಿಸಬೇಕೆಂದು ಪ್ರಾರ್ಥಿಸುವುದಾದರೆ, ಅಂತಹವರು ಈ 
ಪ್ರಕಟಣೆಯನ್ನು ಈ ನ್ಯಾಯಾಲಯದ ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ ಆಕ್ಷೇಪಣೆಗಳನ್ನಾಗಲೀ ಅಥವಾ 
ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು. ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ . 

ಕಾರ್ಮಿಕ ಅಧಿಕಾರಿ ಗದಗ ಜಿಲ್ಲೆ, 
ಪಿ . ಆರ್ .1305 

ಗದಗ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ 

ಕಾನೂನು ಅಡಿ ಆಯುಕ್ತರು . 
( ೩೦೫ ) 


208 ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧, ೨೦೧೦ 

ಭಾಗ- ೩ 
IN THE COURT OF COMMISSIONER FOR WORKMEN S COMPENSATION BIDAR 

No . LOB /WCA / Cr - F - 56 /2009 
Applicants : 

Vis 

Respondents : 
1) Tharuna bai wlo late Chandrekanth , 1) Suraykanth Slo Vishwanath Tugave Age :35 years , 
Age :35 years , Occu : House hold R /o Occu : Business, R /o Neelanga Tq : & Dist, Latur 
Hulsoor Tq: & Dist. Bidar and 4 others. ( M .S .) 

2 ) United India Insurance co.Ltd ., Latur . 

PROCLAIMATION 
Sri/ Smt. Tharuna bai W /0.Flo . Slo . Late Chandrakanth sonar, R /o Village: Hulsoor Tq: & Dist. 
Bidar. havel has filed application in this court claiming compensation stating that Late : Chandrakanth 
sonar was working as Driver Under the Respondent No I he met with an accident arising out of and during 
the course of employment as a result he died on :07 . 08 .2009. 

Wherefore , it is hereby notified for the information of these concerned that other dependents if 
any may file their claim application and objections within 30 days from the date of publication of this 
proclaimation , if no applications on objections are received within the specified date the court will 
proceeded further in the matter. 

COMMISSIONER FOR WORKMEN S 
PR - 1368 

COMPENSATION , BIDAR . 
IN THE COURT OF COMMISSIONER FOR WORKMEN S COMPENSATION BIDAR 

No .LOB /WCA /Cr- F -53/2009 
Applicants : 

Vis 

Respondents : 
1) Md. Azeemuddin Quadri Son Md 1) Krishnakanth Surajbhan Sharma, Age major , 
Hameed Pasha, Age 50 years , 

Occu : Businessmen , R /o BID No .F312 Sector A/E 
Occu : Agriculture , R /o Mangalgi Tq : Kalambipan vat Dist: raigadh (M .S .) 
Humnabad Dist . Bidar & 3 others . 

2 ) Bajaj Alliance G .I. Co .Ltd ., Mumbai. 

PROCLAIMATION 
Sril Smt. Md. Azeemuddin Quadri W /o.Flo . S /o. Kaleemuddin , R /o Mangalgi Village, Tq: 
Humnabad Dist. Bidar. havel has filed application in this court claiming compensation stating that Late : 
Kaleemuddin was working as Oprater Under the Respondent No I he met with an accident arising out of 
and during the course of employment as a result he died on :02. 10 .2008 . 

Wherefore , it is hereby notified for the information of these concerned that other dependents if 
any may file their claim application and objections within 30 days from the date of publication of this 
proclaimation , if no applications on objections are received within the specified date the court will 
proceeded further in the matter. 

COMMISSIONER FOR WORKMEN S 
PR - 1369 

COMPENSATION , BIDAR . 
IN THE COURT OF COMMISSIONER FOR WORKMEN S COMPENSATION BIDAR 

No.LOB /WCA/ Cr-F -51 /2009 
Applicants : 

Vis 

Respondents : 
1) B . Moinuddin Slo Moulana sab , 1 ) P . Malli dhar s /o P . Shanker singh , Age:Major, 
Age :57 years Occu : Agriculture , labour, Occu : Business , R /o14 - 9 - 1201/ 1202 Jinshi 
R /o Bochakpalli now at Bagdal Tq: Bidar Chowhara Begum Bazar, Hyderabad . 
and one other. 

2) National Insurance co .Ltd ., Kolkatta through , 
D . M .N .I. Co.Ltd.,Gulbarga . 


xuon - a ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧ , ೨೦೧೦ 

202 
PROCLAIMATION 
Sri/ Smt. B . Moinuddin W /o. Flo . S /o. Late Hussain , R /o Bachaknalli Now at Bagdal Tq : Bidar, 
havel has filed application in this court claiming compensation stating that Late : Hussain was working as 
Cleaner Under the Respondent No 1 he met with an accident arising out of and during the course of 
employment as a result he died on : 12 .06 .2009 . 

Wherefore , it is hereby notified for the information of these concerned that other dependents if 
any may file their claim application and objections within 30 days from the date of publication of this 
proclaimation , if no applications on objections are received within the specified date the court will 
proceeded further in the matter . 

COMMISSIONER FOR WORKMEN S 
PR - 1308 

COMPENSATION , BIDAR . 
IN THE COURT OF COMMISSIONER FOR WORKMEN S COMPENSATION BIDAR 

No .LOB /WCA /Cr-F -50 / 2009 
Applicants : 

Vis 

Respondents : 
1) Asha begum @ Ayesha bee Wlo Late 1) P . Malli dhar s/o P . Shanker singh , Age :Major, 
Razzak meeyan , Age :25 years Occu : Occu : Business , R /014 - 9 - 1201/ 1202 Jinshi 
House hold , R /o Bochanalli , now at Chowhara Begum Bazzar, Hyderabad. 
Bagdal Tq : Bidar 11 5 others. 

2) National Insurance co .Ltd ., Kolkatta throught, 

D . M . N .T. Co. Ltd ., Gulbarga . 

PROCLAIMATION 
Sri/ Smt. Asha begum @ Ayesha bee W /o . Flo . S /o . Late Razzak miyan , R /o Bochanalli Now at 
Bidar, havel has filed application in this court claiming compensation stating that Late : Razzak miyan was 
working as Driver Under the Respondent No I he met with an accident arising out of and during the 
course of employment as a resulthe died on : 12 .06 .2009. 

Wherefore , it is hereby notified for the information of these concerned that other dependents if 
any may file their claim application and objections within 30 days from the date of publication of this 
proclaimation , if no applications on objections are received within the specified date the court will 
proceeded further in the matter. 

COMMISSIONER FOR WORKMEN S 
PR - 1309 

COMPENSATION , BIDAR . 
IN THE COURT OF COMMISSIONER FOR WORKMEN S COMPENSATION BIDAR 

No .LOB /WCA /Cr-F -52/ 2009 
Applicants : 

Vis 

Respondents : 
1) Sumitramma W /o Manikappa, Age:45 1 ) Sri Anand Slo Arjun Rao , Age : Major, Occup : 
yrs , Occu :Household , R /o Mangelpeth , Business, R /o E .S . Hudco Colony , Dist: Bidar. 
Bidar. 

2 ) Reliance Insurance Co . Ltd ., Kashi Arcade 3rd 

Floor, 116 T .Nagar, Chennai. 

PROCLAIMATION 
Sri/ Smt. Sumithramma W /o .Flo. Slo . M /o Ronald , R /o Mangalpeth , Bidar, havel has filed 
application in this court claiming compensation stating that Late : Ronald Slo Manikappa was working as 
Driver Under the Respondent No I he met with an accident arising out of and during the course of 
employment as a result he died on :31. 10 .2009 . 

Wherefore , it is hereby notified for the information of these concerned that other dependents if 
any may file their claim application and objections within 30 days from the date of publication of this 
proclaimation , if no applications on objections are received within the specified date the court will 
proceeded further in the matter. 

COMMISSIONER FOR WORKMEN S 
PR - 1328 

COMPENSATION , BIDAR . 


೩೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧ , ೨೦೧೦ 

ಭಾಗ - 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಕಾಯ್ದೆಯಡಿ ಆಯುಕ್ತರು, ಗದಗ ಜಿಲ್ಲೆ, ಗದಗ ಇವರ 

ನ್ಯಾಯಾಲಯದಲ್ಲಿ 
ಸಂಖ್ಯೆ: ಕಾಲಿಗ/ ಕಾನಪ/ ಎಫ್ - 79/ 2009 /606, ದಿನಾಂಕ:7ನೇ ಡಿಸೆಂಬರ್, 2009 
ಅರ್ಜಿದಾರರು : 

ಪ್ರತಿವಾದಿಗಳು: 
1) ಲಕ್ಷಮವ್ವಾ, ರಾಮಪ್ಪ, ರಾಣತೂರ 

1) ಜಾನೇತ ಮೋಸೆಸ್ ಕೋರಾ 
2) ರಾಮಪ್ಪ ಹಲಗೇಪ್ಪ ರಾಣತೂರ 

R/o H . No. 102 , ರಾಯಲ್ ಮದೋರಾ 
3) ಶಿಲ್ಪಾ ರಾಮಪ್ಪ ರಾಣತೂರ. 

ಅಪಾರ್ಟ್‌ಮೆಂಟ್ , ಭವಾನಿ ನಗರ ಹುಬ್ಬಳ್ಳಿ. 
4) ಮೈಲಾರಪ್ಪ ರಾಮಪ್ಪ ರಾಣತೂರ. 

2) ಮ್ಯಾನೇಜರ್, ರಿಲಾಯನ್ಸ್ ಜನರಲ್ ಇನ್ಸೂರೆನ್ಸ್ 
ಸಾ : ಸೊರಟೂರ, ತಾ : ಜಿ: ಗದಗ. 

ಕಂ . ಲಿ ., ದೇಶಪಾಂಡೆ ನಗರ , ಹುಬ್ಬಳ್ಳಿ. 


ಪ್ರಕಟಣೆ 


ಅರ್ಜಿದಾರರಾದ (1) ಶ್ರೀಮತಿ ಲಕ್ಷ ಮೃವ್ವಾ ರಾಮಪ್ಪ ರಾಣತೂರ, ( 2) ರಾಮಪ್ಪ ಹಲಗೇಪ್ಪ ರಣತೂರ, 
(3) ಶಿಲ್ಪಾ ರಾಮಪ್ಪ ರಣತೂರ (4) ಮೈಲಾರಪ್ಪ ರಾಮಪ್ಪ ರಣತೂರು, ಸಾ : ಸೊರಟೂರ, ತಾ: ಜಿ: ಗದಗ, ಇವರು, ತಾವು 
ಮೃತ ಗಂಗಪ್ಪ ರಾಮಪ್ಪ ರಾಣತೂರ ಇವರ ತಾಯಿ, ತಂದೆ, ತಂಗಿ ಮತ್ತು ತಮ್ಮ ಎಂದೂ , ಅವರ ಮರಣದಿಂದ 
ನಷ್ಟಪರಿಹಾರ ಕೋರಿ ಈ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. ಮೃತ ಗಂಗಪ್ಪ ರಾಮಪ್ಪ ರಾಣತೂರ ಇವರು ಒಂದನೇ 
ಪ್ರತಿವಾದಿಗಳಾದ ಜಾನೇತ ಮೋಸೆಸ್ ಕೋರಾ R/o H.No.102, ಭವಾಣಿನಗರ , ಹುಬ್ಬಳ್ಳಿ ಇವರಲ್ಲಿ ಕ್ಲೀನರ್ ಆಗಿ ಕೆಲಸ 
ನಿರ್ವಹಿಸುತ್ತಿದ್ದಾಗ ಸಂಭವಿಸಿದ ಅಪಘಾತದಲ್ಲಿ ಮರಣ ಹೊಂದಿದರೆಂದು ಸದರಿ ಅರ್ಜಿದಾರರು ತಿಳಿಸಿರುತ್ತಾರೆ. ಈ 
ಸಂಬಂಧವಾಗಿ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ, ಈ ಬಗ್ಗೆ 
ಏನಾದರೂ ಆಕ್ಷೇಪಣೆಗಳಾಗಲೀ ಅಥವಾ ಬೇರೆ ಯಾರಾದರೂ ಮತರ ಕಾನೂನುಬದ ಆಶಿತರೆಂದು ಪರಿಗಣಿಸಬೇಕೆಂದು 
ಪ್ರಾರ್ಥಿಸುವುದಾದರೆ, ಅಂತಹವರು ಈ ಪ್ರಕಟಣೆಯನ್ನು ಈ ನ್ಯಾಯಾಲಯದ ನಾಮಫಲಕದಲ್ಲಿ ಪ್ರಕಟಿಸಿದ 30 
ದಿನಗಳೊಳಗಾಗಿ ಆಕ್ಷೇಪಣೆಗಳನ್ನಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು, ಅವಧಿ ಮೀರಿ 
ಬಂದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 

ಕಾರ್ಮಿಕ ಅಧಿಕಾರಿ ಗದಗ ಜಿಲ್ಲೆ, 
ಪಿ . ಆರ್ .1306 

ಗದಗ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ 

ಕಾನೂನು ಅಡಿ ಆಯುಕ್ತರು. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಕಾಯ್ದೆಯಡಿ ಆಯುಕ್ತರು, ಗದಗ ಜಿಲ್ಲೆ, ಗದಗ ಇವರ 

ನ್ಯಾಯಾಲಯದಲ್ಲಿ 
ಸಂಖ್ಯೆ : ಕಾಅಗ /ಕಾನಪ /ಎಫ್ - 87 /2009 / 632 , ದಿನಾಂಕ:7ನೇ ಡಿಸೆಂಬರ್ , 2009 
ಅರ್ಜಿದಾರರು: 

ಪ್ರತಿವಾದಿಗಳು: 
1) ಹಾಲವ್ವಾ W /o ಹುಚ್ಚಪ್ಪಾ ಭಜಂತ್ರಿ 1) ಮುಸ್ತಪ್ S/o ಬಾಶಾಸಾಬ ಕದಡಿ, 
R/o ಜವಳಗಲ್ಲಿ , ಗದಗ. 

R/o ತಾಜನಗರ, ಹುಬ್ಬಳ್ಳಿ ರಸ್ತೆ, ಗದಗ. 
2 ) ದಿ ರಿಲಾಯನ್ಸ್ ಜನರಲ್ ಇನ್ಸೂರೆನ್ಸ್ ಕಂ . ಲಿ., ವಿ .ಎ . ಕಲಬುರ್ಗಿ 
ಸೈರ್, ದೇಸಾಯಿ ಕ್ರಾಸ್, ದೇಶಪಾಂಡೆನಗರ , ಹುಬ್ಬಳ್ಳಿ, 

ಪ್ರಕಟಣೆ 
ಅರ್ಜಿದಾರರಾದ (1) ಶ್ರೀಮತಿ ಹಾಲವ್ವಾ W /o ಹುಚ್ಚಪ್ಪಾ ಭಜಂತ್ರಿ, R/o ಜವಳಗಲ್ಲಿ , ಗದಗ, ಇವರು ತಾವು ಮೃತ 
ಪರಶುರಾಮ ಇವರ ತಾಯಿ ಎಂದೂ , ಅವರ ಮರಣದಿಂದ ನಷ್ಟಪರಿಹಾರ ಕೋರಿ ಈ ನ್ಯಾಯಾಲಯದಲ್ಲಿ ಅರ್ಜಿ 
ಸಲ್ಲಿಸಿರುತ್ತಾರೆ. ಮೃತ ಪರಶುರಾಮ ಇವರು ಒಂದನೇ ಪ್ರತಿವಾದಿಗಳಾದ ಮುಸ್ತಪ್ S /o ಬಾಶಾಸಾಬ ಕದಡಿ , R/o 
ತಾಜನಗರ್ , ಹುಬ್ಬಳ್ಳಿರಸ್ತೆ, ಗದಗ ಇವರಲ್ಲಿ ಕ್ಲೀನರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾಗ ಸಂಭವಿಸಿದ ಅಪಘಾತದಲ್ಲಿ ಮರಣ 
ಹೊಂದಿದರೆಂದು ಸದರಿ ಅರ್ಜಿದಾರರು ತಿಳಿಸಿರುತ್ತಾರೆ. ಈ ಸಂಬಂಧವಾಗಿ ಈ ಪ್ರಕಟಣೆಯ ಮ 
ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ ಅಥವಾ ಬೇರೆ ಯಾರಾದರೂ 
ಮೃತರ ಕಾನೂನುಬದ್ಧ ಆಶ್ರಿತರೆಂದು ಪರಿಗಣಿಸಬೇಕೆಂದು ಪ್ರಾರ್ಥಿಸುವುದಾದರೆ, ಅಂತಹವರು ಈ ಪ್ರಕಟಣೆಯನ್ನು ಈ 
ನ್ಯಾಯಾಲಯದ ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ ಆಕ್ಷೇಪಣೆಗಳನ್ನಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ 
ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು. ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 

ಕಾರ್ಮಿಕ ಅಧಿಕಾರಿ ಗದಗ ಜಿಲ್ಲೆ, 
ಪಿ . ಆರ್‌.1319 

ಗದಗ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ 

ಕಾನೂನು ಅಡಿ ಆಯುಕ್ತರು. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧, ೨೦೧೦ 

೩೦೯ 
ಡೆಪ್ಯೂಟಿಕಮೀಷನರ್ ಆಫ್ ಎಕ್ಸೆಸ್ ಹಾಗೂ ಅಧಿಕೃತ ಅಧಿಕಾರಿಗಳು , ಮೈಸೂರು ಜಿಲ್ಲೆ , 

- ಮೈಸೂರು ಇವರ ನ್ಯಾಯಾಲಯ 

ಸಂಖ್ಯೆ : ಡಿಟಿಸಿಆ‌ :163 /2008 - 09 , ದಿನಾಂಕ:26ನೇ ನವೆಂಬರ್, 2009 
ಉಪಸ್ಥಿತರು: ಡಾ|| ವೈ . ಮಂಜುನಾಥ್ , 

ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್ ಹಾಗೂ ಅಧಿಕೃತ ಅಧಿಕಾರಿಗಳು , ಮೈಸೂರು ಜಿಲ್ಲೆ, ಮೈಸೂರು. 
- ಪಿರ್ಯಾದುದಾರರು 

ವಿರುದ್ದ 

ಪ್ರತಿವಾದಿ/ ಆರೋಪಿ 
ಆರಕ್ಷಕ ಉಪ ನಿರೀಕ್ಷಕರು , 

ವೆಂಕಟಯ್ಯ ಬಿನ್ ಲೇಟ್ ಚೌಡಯ್ಯ 
ಪಿರಿಯಾಪಟ್ಟಣ ಪೋಲೀಸ್ ಠಾಣೆ, 
ಪಿರಿಯಾಪಟ್ಟಣ. 
ಪ್ರಕರಣದ ಮುಖ್ಯಾಂಶಗಳು: 

- ದಿನಾಂಕ: 08 - 10 - 2008ರಂದು ಸಂಜೆ 07:15 ಗಂಟೆಯ ಸಮಯದಲ್ಲಿ ಆರಕ್ಷಕ ಉಪ ನಿರೀಕ್ಷಕರು, ಪಿರಿಯಾಪಟ್ಟಣ 
ಪೋಲೀಸ್ ಠಾಣೆ ಇವರು ಪಿರಿಯಾಪಟ್ಟಣ ತಾಲ್ಲೂಕು, ಸಿದ್ದಾಪುರ ಸರ್ಕಲ್, ಬಿ. ಎಂ . ರಸ್ತೆಯ ಹತ್ತಿರ ಅಕ್ರಮವಾಗಿ 8. 640 
ಲೀ . ಮದ್ಯವನ್ನು ಸಂ . ಕೆಎ - 45 /ಹೆಚ್ -6028 ನೋಂದಣಿ ಸಂಖ್ಯೆಯ ಹೀರೋ ಹೋಂಡಾ ವಾಹನದಲ್ಲಿ ಹೊಂದಿದ್ದ 
ಆರೋಪಕ್ಕಾಗಿ ವಾಹನ ಮತ್ತು ಮದ್ಯವನ್ನು ಜಪ್ತುಗೊಳಿಸಿ, ವೆಂಕಟಯ್ಯ ಬಿನ್ ಲೇಟ್ ಚೌಡಯ್ಯ ಎಂಬುವನನ್ನು ದಸ್ತಗಿರಿ 
ಮಾಡಿರುವುದಾಗಿ ಪ್ರಥಮ ಮಾಹಿತಿ ವರದಿ ಸಂಖ್ಯೆ:191/2008ರಲ್ಲಿ ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಕಲಂ 11 , 14 , 
32, 34ರ ರೀತ್ಯಾ ಮೊಕದ್ದಮೆ ದಾಖಲಿಸಿ, ಜಪ್ಪು ಪಡಿಸಲಾದ ವಾಹನ ಮತ್ತು ಮದ್ಯವನ್ನು ಮುಂದಿನ ಕ್ರಮಕ್ಕೆ ಅಬಕಾರಿ 
ಇಲಾಖೆಗೆ ಹಸ್ತಾಂತರಿಸಲು ದಿನಾಂಕ:13 - 10 - 08ರಂದು ಈ ಪ್ರಾಧಿಕಾರಕ್ಕೆ ಅನುಮತಿಗಾಗಿ ಕೋರಿರುತ್ತಾರೆ. ಅಂತೆಯೇ 
ದಿನಾಂಕ:15 - 10 -2008ರಂದು ಪಿರಿಯಾಪಟ್ಟಣ ವಲಯ ಅಬಕಾರಿ ನಿರೀಕ್ಷಕರಿಗೆ ಹಸ್ತಾಂತರಿಸಲು ಅನುಮತಿ ನೀಡಲಾಗಿರುತ್ತದೆ. 

ವಶಪಡಿಸಿಕೊಂಡ ವಾಹನಕ್ಕೆ ಸಂಬಂಧಿಸಿದಂತೆ ಜವರಯ್ಯ ಬಿನ್ ಚೌಡಯ್ಯ , ನವಿಲೂರು ಗ್ರಾಮ , ಕಸಬಾ ಹೋಬಳಿ, 
ಪಿರಿಯಾಪಟ್ಟಣ ತಾಲ್ಲೂಕು ಇವರು ಬಿ. ಜೆ. ಮಾದೇಗೌಡ, ವಕೀಲರು, ಪಿರಿಯಾಪಟ್ಟಣ ಇವರ ಮೂಲಕ 
ದಿನಾಂಕ:03 .11. 2008ರಂದು ವಕಾಲತ್ತಿನೊಂದಿಗೆ ಅರ್ಜಿಯನ್ನು ಸಲ್ಲಿಸಿ, ಕೆಎ - 45 / ಹೆಚ್ - 6028 ನೋಂದಣಿ ಸಂಖ್ಯೆಯ 
ಹೀರೋ ಹೋಂಡಾ ವಾಹನವನು ತನ್ನ ಮಧ, ಕಾಲಿನ ವಶಕ್ಕೆ ಬಿಡುಗಡೆ ಮಾಡಿಕೊಡಬೇಕೆಂದು ಕೋರಿರುತ್ತಾರೆ. ವಾಹನದ 
ಮಾಲೀಕರಿಗೆ ಈ ಪ್ರಾಧಿಕಾರದಿಂದ ದಿನಾಂಕ:13. 11. 2008ರಂದು ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43( ಬಿ) ರ 
ಅಡಿಯಲ್ಲಿ ವಾಹನ ಮತ್ತು ಮದ್ಯವನ್ನು ಸರ್ಕಾರಕ್ಕೆ ಏಕೆ ಮುಟ್ಟುಗೋಲು ಹಾಕಿಕೊಳ್ಳಬಾರದೆಂದು ಕಾರಣ ಕೇಳಿ ನೋಟೀಸನ್ನು 
ನೀಡಲಾಗಿದ್ದು, ಸದರಿ ನೋಟೀಸಿಗೆ ಪ್ರತಿಕ್ರಿಯಿಸಿ, ದಿನಾಂಕ:13. 01. 2009ರಂದು ಲಿಖಿತ ಮೂಲಕ ಉತ್ತರವನ್ನು ಸಲ್ಲಿಸಿರುತ್ತಾರೆ. 
ದಿನಾಂಕ:08.10 .2008 ರಂದು ಆರಕ್ಷಕ ಉಪ ನಿರೀಕ್ಷಕರು, ಪಿರಿಯಾಪಟ್ಟಣ ಪೊಲೀಸ್ ಠಾಣೆ ಇವರು ವಾಹನವನ್ನು 
ವಶಪಡಿಸಿಕೊಂಡಿರುತ್ತಾರೆ. ನಮ್ಮ ಊರಿನವರೇ ಆದ ವೆಂಕಟಯ್ಯ ಇವರು ಪಿರಿಯಾಪಟ್ಟಣಕ್ಕೆ ಹೋಗಿ, ಅವರ ಮನೆಗೆ 
ಸಾಮಾನು ತರುತ್ತೇನೆಂದು ತೆಗೆದುಕೊಂಡು ಹೋಗಿದ್ದು , ಆ ದಿನ ಆಯುಧ ಪೂಜೆ ಇದ್ದು, ಗ್ರಾಮದಲ್ಲಿ ಹಬ್ಬವೂ ಸಹ ಇತ್ತು 
ಪೊಲೀಸ್‌ನವರು ವಶಪಡಿಸಿಕೊಂಡ ಬಗ್ಗೆ ನಮಗೆ ಎರಡೂ ದಿನಗಳಾದರೂ ಸಹ ಗೊತ್ತಿರಲಿಲ್ಲ. ನಂತರ ಆರೋಪಿ ವೆಂಕಟಯ್ಯ 
ನ್ಯಾಯಾಂಗ ಬಂಧನದಲ್ಲಿರುವುದಾಗಿಯೂ ಮತ್ತು ಮೊಕದ್ದಮೆ ದಾಖಲಿಸಿರುವುದಾಗಿಯೂ ತಿಳಿದುಬಂದಿರುತ್ತದೆ. ಈ 
ಪ್ರಕರಣದಲ್ಲಿ ನಾನು ಯಾವ ರೀತಿಯಲ್ಲೂ ಅಬಕಾರಿ ಅಕ್ರಮ ಚಟುವಟಿಕೆಗಳಲ್ಲಿ ಶಾಮೀಲಾಗಿರುವುದಿಲ್ಲ . ಆದರೂ ಆರಕ್ಷಕರು 
ನನ್ನ ಮಾಲೀಕತ್ವದಲ್ಲಿರುವ ಮೇಲ್ಕಂಡ ವಾಹನವನ್ನು ವಶಪಡಿಸಿಕೊಂಡಿರುತ್ತಾರೆಂದು ತಿಳಿಸಿರುತ್ತಾರೆ. 

ಲಭ್ಯವಿರುವ ದಾಖಲೆಗಳಂತೆ , ದಿನಾಂಕ:08 -10 - 2008ರಂದು ಪಿರಿಯಾಪಟ್ಟಣ ತಾಲ್ಲೂಕು, ಸಿದ್ದಾಪುರ ಸರ್ಕಲ್, 
ಬಿ. ಎಂ . ರಸ್ತೆಯ ಹತ್ತಿರ ಅಕ್ರಮವಾಗಿ 8.640 ಲೀ . ಮದ್ಯವನ್ನು ಸಂ . ಕೆಎ - 45 / ಹೆಚ್ - 6028 ನೋಂದಣಿ ಸಂಖ್ಯೆಯ 
ಹೀರೋ ಹೋಂಡಾ ವಾಹನದಲ್ಲಿ ಹೊಂದಿದ್ದುದು ಕಂಡುಬಂದಿರುತ್ತದೆ. ಇದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ, ಕಲಂ 32, 34ರ 
ಅಡಿಯಲ್ಲಿ ತನಿಖಾಧಿಕಾರಿಗಳು ಆರೋಪ ಮಾಡಿದ್ದು, ಪ್ರತಿವಾದಿಯು ತನ್ನ ಮೇಲೆ ಇರತಕ್ಕಂತಹ ಜವಾಬ್ದಾರಿಯನ್ನು 
ಇದೂವರೆವಿಗೂ ಈ ಪ್ರಾಧಿಕಾರದ ಮುಂದೆ ಹಾಜರಾಗಿ ನಿರೂಪಿಸಿರುವುದಿಲ್ಲ. ಆದ ಕಾರಣ ಈ ಕೃತ್ಯವು ವಾಹನ ಮಾಲೀಕನ 
ತಿಳುವಳಿಕೆಯಲ್ಲೇ ನಡೆದಿದೆ ಎಂಬುವುದು ಈ ಪ್ರಾಧಿಕಾರಕ್ಕೆ ಮನವರಿಕೆಯಾಗಿರುತ್ತದೆ. ಹುಣಸೂರು ಪ್ರಾದೇಶಿಕ ಸಾರಿಗೆ 
ಅಧಿಕಾರಿಗಳು ಮೇಲ್ಕಂಡ ವಾಹನ ಬಿ ವಹಿಯ ಪ್ರತಿಯನ್ನು ಸಲ್ಲಿಸಿದ್ದು ಇದನ್ನು ಪರಿಶೀಲಿಸಲಾಗಿ, ಜವರಯ್ಯ ಬಿನ್ ಚೌಡಯ್ಯ , 
ನವಿಲೂರು, ಪಿರಿಯಾಪಟ್ಟಣ ತಾಲ್ಲೂಕು, ಮೈಸೂರು ಜಿಲ್ಲೆ ಇವರ ಒಡೆತನದಲ್ಲಿರುತ್ತದೆ. 

ಈ ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು (13) ತಿಂಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಸದರಿಯವರು ತನ್ನ 
ಮೇಲೆ ಹೊರಿಸಿರುವ ಆರೋಪವನ್ನು ಅಪರೋಕ್ಷವಾಗಿ ಒಪ್ಪಿಕೊಂಡಂತಾಗಿದೆ . ಅಲ್ಲದೇ ಈ ಘಟನೆಯು ಸಂಭವಿಸಿದ 
ದಿನದಂದು ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ ಅಥವಾ ವಾಹನ ಮಾಲೀಕರಿಗೆ/ ಏಜೆಂಟರ್ ಗಮನಕ್ಕೆ ಬಾರದೇ 
ಮತ್ತು ಅವರುಗಳು ಶಾಮೀಲಾಗದೆ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ ಘಟನೆ ನಡೆದಿದೆ ಎಂಬುದನ್ನು ತೃಪ್ತಿಕರವಾಗಿ ಈ 
ಪ್ರಾಧಿಕಾರದಲ್ಲಿ ನಿರೂಪಿಸಿಲ್ಲವಾದ್ದರಿಂದ ಸದರಿ ವಾಹನವನ್ನು ಇನ್ನೂ ಹಾಗೇ ಇಟ್ಟುಕೊಂಡಲ್ಲಿ ಯಾವುದೇ ಪ್ರಯೋಜನ 


೩೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧ , ೨೦೧೦ 

ಭಾಗ- ೩ 
ಇರದಿರುವುದನ್ನು ಮನಗಂಡು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು ಕಂಡುಬಂದಿರುತ್ತದೆ. 
ಆದ್ದರಿಂದ ಈ ಕೆಳಕಂಡ ಆದೇಶ. 

ಆದೇಶ ಸಂಖ್ಯೆ : ಡಿಟಿಸಿಆರ್ /163/ 2008 - 09 , ದಿನಾಂಕ:17ನೇ ಡಿಸೆಂಬರ್, 2009 
ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43 ( ಎ) (2) ರನ್ವಯ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಆರಕ್ಷಕ ಉಪ ನಿರೀಕ್ಷಕರು, ಪಿರಿಯಾಪಟ್ಟಣ ಪೋಲೀಸ್ ಠಾಣೆ ಇವರು ಹೂಡಲಾದ ಪ್ರ . ಮಾ . ವರದಿ ಸಂಖ್ಯೆ:191/2008, 
ದಿನಾಂಕ:18 -10 - 08ರಂದು ವಶಪಡಿಸಿಕೊಂಡ ಕೆಎ - 45/ ಹೆಚ್ - 6028 ನೋಂದಣಿ ಸಂಖ್ಯೆಯ ಹೀರೋ ಹೋಂಡಾ 
ವಾಹನವನ್ನು (8.640 ಲೀ . ಮದ್ಯವನ್ನು ಪ್ರತ್ಯೇಕ ಆದೇಶದಲ್ಲಿ ಈಗಾಗಲೇ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ.) 
ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶಿಸಿದೆ. 

( ಈ ಆದೇಶವನ್ನು ಇಂದು ಅಂದರೆ 2009ನೇ ಇಸವಿ ಡಿಸೆಂಬರ್ ತಿಂಗಳ 17ನೇ ತಾರೀಖಿನಂದು ವಿಷಯ 
ನಿರ್ವಾಹಕರಿಗೆ ಉಕ್ತಲೇಖನ ನೀಡಿ, ನಂತರ ಗಣಕೀಕೃತಗೊಳಿಸಿ, ತಪ್ಪುಗಳನ್ನು ತಿದ್ದಿ, ಮುಕ್ತ ನ್ಯಾಯಾಲಯದಲ್ಲಿ 
ಘೋಷಿಸಲಾಯಿತು.) 

- ಡಾ|| ವೈ . ಮಂಜುನಾಥ್ 

ಡೆಪ್ಯೂಟಿ ಕಮೀಷನರ್ ಎಕ್ಸೆಸ್ 
ಪಿ . ಆರ್ . 23 

ಹಾಗೂ ಅಧಿಕೃತ ಅಧಿಕಾರಿಗಳು , 

ಮೈಸೂರು ಜಿಲ್ಲೆ , ಮೈಸೂರು. 
ಡೆಪ್ಯೂಟಿಕಮೀಷನರ್ ಆಫ್ ಎಕ್ಸೆಸ್ ಹಾಗೂ ಅಧಿಕೃತ ಅಧಿಕಾರಿಗಳು , ಮೈಸೂರು ಜಿಲ್ಲೆ, 

- ಮೈಸೂರು ಇವರ ನ್ಯಾಯಾಲಯ 

ಸಂಖ್ಯೆ : ಡಿಟಿಸಿಆರ್ : 1i8 / 2008- 09 , ದಿನಾಂಕ:26ನೇ ನವೆಂಬರ್ , 2009 
ಉಪಸ್ಥಿತರು: ಡಾ | ವೈ . ಮಂಜುನಾಥ್ , 
ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್ ಹಾಗೂ ಅಧಿಕೃತ ಅಧಿಕಾರಿಗಳು , ಮೈಸೂರು ಜಿಲ್ಲೆ , ಮೈಸೂರು. 
ಪಿರ್ಯಾದುದಾರರು 

ವಿರುದ್ಧ 

ಪ್ರತಿವಾದಿ/ ಆರೋಪಿ 
ಅಬಕಾರಿ ನಿರೀಕ್ಷಕರು, 

ರಫೀ ಬಿನ್ ಬಾಷ, 
ಮೈಸೂರು ಉಪ ವಿಭಾಗ, 

ಮಂಗಲ ಗ್ರಾಮ , ಕೊಳ್ಳೇಗಾಲ ತಾ | 
ಮೈಸೂರು. 
ಪ್ರಕರಣದ ಮುಖ್ಯಾಂಶಗಳು: 

ದಿನಾಂಕ: 11 - 09 - 2008ರಂದು ಸಾಯಂಕಾಲ 06:00 ಗಂಟೆ ಸಮಯದಲ್ಲಿ ಅಬಕಾರಿ ನಿರೀಕ್ಷಕರು, ಮೈಸೂರು ಉಪ 
ವಿಭಾಗ ಇವರು ಮೈಸೂರು ತಾಲ್ಲೂಕು, ಮೈಸೂರು- ಟಿ. ನರಸೀಪುರ ರಸ್ತೆ, ವರುಣಾ ಹೋಬಳಿ, ಚಿಕ್ಕಳ್ಳಿ ಗ್ರಾಮದ ಬಸ್ 
ನಿತ್ರಾಣದ ಬಳಿ ಕೆಎ - 19 / ಪಿ - 5768 ನೋಂದಣಿ ಸಂಖ್ಯೆಯ ಟಾಟಾ ಸುಮೋ ವಾಹನದಲ್ಲಿ ಅಕ್ರಮವಾಗಿ 43.200 ಲೀ . ನಕಲಿ 
ಮದ್ಯ, 70 ಲೀ . ಮದ್ಯಸಾರವನ್ನು ಹೊಂದಿ ಸಾಗಾಣಿಕೆ ಮಾಡುತ್ತಿದ್ದ ಆರೋಪಕ್ಕಾಗಿ ವಾಹನ ಮತ್ತು ಸೇಂದಿಯನ್ನು 
ಜಪು ಪಡಿಸಿ , ಪ್ರಥಮ ಮಾಹಿತಿ ವರದಿ ಸಂಖ್ಯೆ :14 /2008 - 09 ರಲ್ಲಿ ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಕಲಂ 11 , 
13 (1)(ಎಫ್), 14ರ ರೀತ್ಯಾ ಕರ್ನಾಟಕ ಅಬಕಾರಿ ( ಮರಗಳ ಉತಾರು ಮಾಡುವುದು) ನಿಯಮ 1991ರ ಕಲಂ 22 ,23ರ 
ಪ್ರಕಾರ ಅಪರಾಧವಾಗಿದ್ದು, ಕಲಂ 32 , 38( ಎ) ಮತ್ತು 43, 43 ( ಎ) ರ ರೀತ್ಯಾ ಶಿಕ್ಷಾರ್ಹವಾದ್ದರಿಂದ ರಫೀ ಬಿನ್ ಬಾಷ ಎಂಬ 
ಆರೋಪಿಯನ್ನು ದಸ್ತಗಿರಿ ಮಾಡಿ , ನ್ಯಾಯಾಲಯದ ಮುಂದೆ ಹಾಜರುಪಡಿಸಿರುವುದಾಗಿ ಮೊಕದ್ದಮೆ ದಾಖಲಿಸಿ, ಪ್ರಥಮ 
ಮಾಹಿತಿ ವರದಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುತ್ತಾರೆ. 

ವಶಪಡಿಸಿಕೊಂಡ ವಾಹನಕ್ಕೆ ಸಂಬಂಧಿಸಿದಂತೆ ಮುನಾವರ್ ಪಾಷ ಬಿನ್ ಮಕ್ಬುಲ್ ಅಹಮದ್, ನಂ . 207 , 
ಮಸೀದಿ ರಸ್ತೆ , ಕೊಳ್ಳೆಗಾಲ ತಾ||, ಚಾಮರಾಜನಗರ ಜಿಲ್ಲೆ ಇವರ ಪರ ವಕೀಲರು ವಕಾಲತ್ತಿನೊಂದಿಗೆ ಅರ್ಜಿಯನ್ನು ಸಲ್ಲಿಸಿ 
ವಾಹನವನ್ನು ತನ್ನ ಮಧ್ಯಕಾಲಿನ ಸುಪರ್ದಿಗೆ ಬಿಡುಗಡೆಗಾಗಿ ಕೋರಿರುತ್ತಾರೆ. 

ವಶಪಡಿಸಿಕೊಂಡ ವಾಹನದ ಮಾಲೀಕತ್ವದ ವಿವರವುಳ್ಳ ಬಿ ವಹಿಯ ಪ್ರತಿಯನ್ನು ಕೋರಿ, ಚಾಮರಾಜನಗರ 
ಜಿಲ್ಲೆಯ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಗೆ ದಿನಾಂಕ: 13 - 11 - 2008ರಂದು ಈ ಪ್ರಾಧಿಕಾರದಿಂದ ಪತ್ರ ಬರೆಯಲಾಗಿರುತ್ತದೆ. 
ಅಂತೆಯೇ ಬಿ ವಹಿಯ ಪ್ರತಿಯನ್ನು ಈ ಪ್ರಾಧಿಕಾರಕ್ಕೆ ಕಳುಹಿಸಿರುತ್ತಾರೆ. ಅದನ್ನು ಪರಿಶೀಲಿಸಲಾಗಿ ಮುನಾವರ್ ಪಾಷ ಬಿನ್ 
ಮಕ್ಬುಲ್ ಅಹಮದ್, ನಂ . 207, ಮಸೀದಿ ರಸ್ತೆ, ಕೊಳ್ಳೆಗಾಲ ತಾ||, ಚಾಮರಾಜನಗರ ಜಿಲ್ಲೆ ಇವರ ಒಡೆತನದಲ್ಲಿರುವುದು 
ಕಂಡು ಬಂದಿರುತ್ತದೆ. ಸದರಿಯವರಿಗೆ ಈ ಪ್ರಾಧಿಕಾರದಿಂದ ದಿನಾಂಕ:02 - 01 - 2009ರಂದು ಕಲಂ 43 ( ಬಿ) ರ ಅಡಿಯಲ್ಲಿ 
ಕಾರಣ ಕೇಳಿ ನೋಟೀಸನ್ನು ನೀಡಲಾಗಿದ್ದು ಸದರಿ ನೋಟೀಸ್ 21 - 01 - 2009ರಂದು ಜಾರಿಯಾಗಿ ಸ್ವೀಕೃತಿ ಈ ಪ್ರಾಧಿಕಾರಕ್ಕೆ 
ಸ್ವೀಕೃತಗೊಂಡಿರುತ್ತದೆ. ಸದರಿ ನೋಟಿಸಿಗೆ ಪ್ರತಿಕ್ರಿಯಿಸಿ ಮುನಾವರ್ ಪಾಷ ಇವರು ತಮ್ಮ ಪತ್ರ ದಿನಾಂಕ:18 - 02 - 2009ರಲ್ಲಿ 
ಲಿಖಿತ ಮೂಲಕ ಮನವಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿ, ಆರೋಪವನ್ನು ಅಲ್ಲಗಳೆದಿರುತ್ತಾರೆ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧, ೨೦೧೦ 

೩೧೧ 
ಲಭ್ಯವಿರುವ ದಾಖಲೆಗಳಂತೆ, ದಿನಾಂಕ:11 - 09 - 2008ರಂದು ಮೈಸೂರು ತಾಲ್ಲೂಕು, ಮೈಸೂರು- ಟಿ. ನರಸೀಪುರ ರಸ್ತೆ , 
ವರುಣಾ ಹೋಬಳಿ, ಚಿಕ್ಕಳ್ಳಿ ಗ್ರಾಮದ ಬಸ್ ನಿಲ್ದಾಣದ ಬಳಿ ಕೆಎ - 19 / ಪಿ - 5768 ನೋಂದಣಿ ಸಂಖ್ಯೆಯ ಟಾಟಾ ಸುಮೊ 
ವಾಹನದಲ್ಲಿ ಅಕ್ರಮವಾಗಿ 43.200 ಲೀ . ನಕಲಿ ಮದ್ಯ, 70 ಲೀ . ಮದ್ಯಸಾರವನ್ನು ಹೊಂದಿ ಸಾಗಾಣಿಕೆ ಮಾಡುತ್ತಿದ್ದದ್ದು 
ಕಂಡುಬಂದಿರುತ್ತದೆ. ಇದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ, ಕಲಂ 32 , 38 ( ಎ) 43ರ ಅಡಿಯಲ್ಲಿ ತನಿಖಾಧಿಕಾರಿಗಳು ಆರೋಪ 
ಮಾಡಿದ್ದು ವಾಹನ ಮಾಲೀಕರಾದ ಮುನಾವರ್ ಪಾಷಾ ಇವರು ಈ ಕೃತ್ಯವು ತನ್ನ ತಿಳುವಳಿಕೆಯಲ್ಲಿ ನಡೆದಿಲ್ಲ ಎಂಬುದರ 
ಬಗ್ಗೆ ಯಾವುದೇ ಸಾಕ್ಷ್ಯ ಮತ್ತು ಪುರಾವೆಗಳನ್ನು ಹಾಜರುಪಡಿಸಿರುವುದಿಲ್ಲ. ಪ್ರಕರಣ ದಾಖಲಾಗಿ ಈಗಾಗಲೇ ಒಂದು 
ವರ್ಷಗಳಿಗೂ ಹೆಚ್ಚುಕಾಲ ಕಳೆದಿದ್ದು, ವಾಹನ ಮಧ್ಯಂತರ ಬಿಡುಗಡೆಗಾಗಿ ವಕೀಲರ ಮೂಲಕ ಅರ್ಜಿಯನ್ನು ಸಲ್ಲಿಸಿರುವುದನ್ನು 
ಹೊರತುಪಡಿಸಿ, ಮಧ್ಯಂತರ ಬಿಡುಗಡೆಗಾಗಿ ಅರ್ಜಿದಾರರ ಕಡೆಯಿಂದ ಯಾವುದೇ ಪ್ರಯತ್ನ ನಡೆಸಿರುವುದಿಲ್ಲ. ಆದ ಕಾರಣ 
ತನ್ನ ಮೇಲೆ ಹೊರಿಸಿರುವ ಆರೋಪವನ್ನು ಅಪರೋಕ್ಷವಾಗಿ ಒಪ್ಪಿಕೊಂಡಂತಾಗಿದೆ. ಅಲ್ಲದೇ ಈ ಘಟನೆಯು ಸಂಭವಿಸಿದ 
ದಿನದಂದು ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ ಅಥವಾ ವಾಹನ ಮಾಲೀಕರಿಗೆ / ಏಜೆಂಟರ್ ಗಮನಕ್ಕೆ ಬಾರದೇ 
ಮತ್ತು ಅವರುಗಳು ಶಾಮೀಲಾಗದೆ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ ಘಟನೆ ನಡೆದಿದೆ ಎಂಬುದನ್ನು ತೃಪ್ತಿಕರವಾಗಿ ಈ 
ಪ್ರಾಧಿಕಾರದಲ್ಲಿ ನಿರೂಪಿಸಿಲ್ಲವಾದ್ದರಿಂದ ಸದರಿ ವಾಹನವನ್ನು ಇನ್ನೂ ಹಾಗೇ ಇಟ್ಟುಕೊಂಡಲ್ಲಿ ಯಾವುದೇ ಪ್ರಯೋಜನ 
ಇರದಿರುವುದನ್ನು ಮನಗಂಡು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು ಕಂಡುಬಂದಿರುತ್ತದೆ. 
ಆದ್ದರಿಂದ ಈ ಕೆಳಕಂಡ ಆದೇಶ. 

ಆದೇಶ ಸಂಖ್ಯೆ : ಡಿಟಿಸಿಆರ್ :118 /2008 - 09, ದಿನಾಂಕ:26ನೇ ನವೆಂಬರ್, 2009 
ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43 ( ಎ) (2 ) ರನ್ವಯ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಅಬ್ಯಾರಿ ನಿರೀಕ್ಷಕರು, ಮೈಸೂರು ಉಪ ವಿಭಾಗ - ಇವರು ಹೂಡಲಾದ ಪ್ರ. ಮಾ. ವರದಿ ಸಂಖ್ಯೆ:14 /2008 - 09 , 
ದಿನಾಂಕ:11 - 09 - 2008ರಂದು ವಶಪಡಿಸಿಕೊಂಡ ಕೆಎ - 19/ ಪಿ - 5768 ನೋಂದಣಿ ಸಂಖ್ಯೆಯ ಟಾಟಾ ಸುಮೋ ವಾಹನವನ್ನು 
( ಮಾದರಿಯನ್ನು ಹೊರತುಪಡಿಸಿ, ಈಗಾಗಲೇ ಪ್ರತ್ಯೇಕ ಆದೇಶದಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ) ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಂಡು ಆದೇಶಿಸಿದೆ. 

( ಈ ಆದೇಶವನ್ನು ಇಂದು ಅಂದರೆ 2009ನೇ ಇಸವಿ ಸೆಪ್ಟೆಂಬರ್ ತಿಂಗಳ 26ನೇ ತಾರೀಖಿನಂದು ವಿಷಯ 
ನಿರ್ವಾಹಕರಿಗೆ ಉಕ್ತಲೇಖನ ನೀಡಿ, ನಂತರ ಗಣಕೀಕೃತಗೊಳಿಸಿ, ತಪ್ಪುಗಳನ್ನು ತಿದ್ದಿ, ಮುಕ್ತ ನ್ಯಾಯಾಲಯದಲ್ಲಿ 
ಘೋಷಿಸಲಾಯಿತು.) 
ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಗೆ ಬರುವುದು. 

ಡಾ|| ವೈ . ಮಂಜುನಾಥ್ 

ಡೆಪ್ಯೂಟಿಕಮೀಷನರ್ ಎಕ್ಸೆಸ್ 
ಪಿ . ಆರ್ .24 

ಹಾಗೂ ಅಧಿಕೃತ ಅಧಿಕಾರಿಗಳು, 

ಮೈಸೂರು ಜಿಲ್ಲೆ, ಮೈಸೂರು. 
ಡೆಪ್ಯೂಟಿಕಮೀಷನರ್ ಆಫ್ ಎಕ್ಸೆಸ್ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ , 

- ಮೈಸೂರು ಇವರ ನ್ಯಾಯಾಲಯ 
ಸಂಖ್ಯೆ: ಡಿಟಿಸಿಆ‌ :457 (ಪೋಲಿಸ್)/ 2007 - 08 , ದಿನಾಂಕ:17ನೇ ಡಿಸೆಂಬರ್ , 2009 
ಉಪಸ್ಥಿತರು: ಡಾ | ವೈ . ಮಂಜುನಾಥ್, 
ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್ ಹಾಗೂ ಅಧಿಕೃತ ಅಧಿಕಾರಿಗಳು , ಮೈಸೂರು ಜಿಲ್ಲೆ , ಮೈಸೂರು. 
ಪಿರ್ಯಾದುದಾರರು 

ವಿರುದ್ದ 

ಪ್ರತಿವಾದಿ / ಆರೋಪಿ 
ಆರಕ್ಷಕ ಉಪ ನಿರೀಕ್ಷಕರು, 

ಫೈರೋಜ್ ಬಿನ್ ಮಹಮ್ಮದ್ ಪೀರ್ 
ಬೆಟ್ಟದಪುರ ಪೋಲೀಸ್ ಠಾಣೆ, 
ಪಿರಿಯಾಪಟ್ಟಣ ತಾ . 
ಪ್ರಕರಣದ ಮುಖ್ಯಾಂಶಗಳು: 

ದಿನಾಂಕ:24 - 04 - 2008ರಂದು ಮಧ್ಯಾಹ್ನ 12:45 ಗಂಟೆ ಸಮಯದಲ್ಲಿ ಅರಕ್ಷಕ ಉಪ ನಿರೀಕ್ಷಕರು, ಬೆಟ್ಟದಪುರ 
ಪೋಲೀಸ್ ಠಾಣೆ, ಪಿರಿಯಾಪಟ್ಟಣ ತಾ|| ಇವರು ಪಿರಿಯಾಪಟ್ಟಣ ತಾ||, ರಾಮನಾಥಪುರ ರಸ್ತೆ, ಹಲಗನಹಳ್ಳಿ ಗ್ರಾಮದ 
ಚೆಕ್‌ಪೋಸ್ಟ್ ಬಳಿ ಕೆಎ -12 /6797 ನೋಂದಣಿ ಸಂಖ್ಯೆಯ ಪ್ಯಾಸೆಂಜರ್ ಆಟೋ ವಾಹನದಲ್ಲಿ ಅಕ್ರಮವಾಗಿ 5 .400 ಲೀ . 
ಮದ್ಯವನ್ನು ಹೊಂದಿ ಸಾಗಾಣಿಕೆ ಮಾಡುತ್ತಿದ್ದ ಆರೋಪಕ್ಕಾಗಿ ವಾಹನ ಮತ್ತು ಮದ್ಯವನ್ನು ಜಪ್ಪುಪಡಿಸಿ, ಪ್ರಥಮ ಮಾಹಿತಿ 
ವರದಿ ಸಂಖ್ಯೆ:62 /2007 ರಲ್ಲಿ ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಕಲಂ 34ರ ರೀತ್ಯಾ, ಅಪರಾಧವಾಗಿದ್ದರಿಂದ 


೩೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧, ೨೦೧೦ 

ಭಾಗ - ೩ 
ಫೈರೋಜ್ ಬಿನ್ ಮಹಮ್ಮದ್ ಪೀರ್ ಎಂಬ ಆರೋಪಿಯನ್ನು ದಸ್ತಗಿರಿ ಮಾಡಿರುವುದಾಗಿ ಮೊಕದ್ದಮೆ ದಾಖಲಿಸಿ, ಪ್ರಥಮ 
ಮಾಹಿತಿ ಮತ್ತು ಸಂಬಂಧಪಟ್ಟ ದಾಖಲಾತಿಗಳೊಂದಿಗೆ ಜಪ್ಪುಪಡಿಸಲಾದ ವಾಹನ ಮತ್ತು ಮದ್ಯವನ್ನು ಮುಂದಿನ ಕ್ರಮಕ್ಕಾಗಿ 
ಅಬಕಾರಿ ಇಲಾಖೆಗೆ ಹಸ್ತಾಂತರಿಸಲು ದಿನಾಂಕ:19 - 05 - 08ರಂದು ಈ ಪ್ರಾಧಿಕಾರದ ಅನುಮತಿಗಾಗಿ ಕೋರಿರುತ್ತಾರೆ. 
ಅಂತೆಯೇ ದಿನಾಂಕ :21 - 05 - 08ರಂದು ಪಿರಿಯಾಪಟ್ಟಣ ವಲಯದ ಅಬಕಾರಿ ನಿರೀಕ್ಷಕರಿಗೆ ಹಸ್ತಾಂತರಿಸಲು ಅನುಮತಿ 
ನೀಡಲಾಗಿದೆ. 

ವಶಪಡಿಸಿಕೊಂಡ ವಾಹನಕ್ಕೆ ಸಂಬಂಧಿಸಿದಂತೆ, ಅರ್ಜಿದಾರರಾದ ಬಿ. ಜಿ. ನಾಗರಾಜ್ ಬಿನ್ ಗೋವಿಂದರಾಜ್ ಇವರ 
ಪರ ಜಿಪಿಎ ಹೋಲ್ದಾರ್ ಅಲ್ತಾಫ್ ಬಿನ್ ಮಹಮ್ಮದ್ ಪೀರ್, ಬೆಟ್ಟದಪುರ ಗ್ರಾಮ , ಪಿರಿಯಾಪಟ್ಟಣ ತಾ । ಇವರು ವಕೀಲರ 
ಮೂಲಕ ದಿನಾಂಕ:16 - 07 - 08ರಂದು ವಕಾಲತ್ತಿನೊಂದಿಗೆ ಅರ್ಜಿಯನ್ನು ಸಲ್ಲಿಸಿ ಕೆಎ - 12 /6797 ನೋಂದಣಿ ಸಂಖ್ಯೆಯ 
ಆಟೋ ವಾಹನವನ್ನು ತನ್ನ ಮಧ್ಯಂತರ ವಶಕ್ಕೆ ಬಿಡುಗಡೆ ಮಾಡಿಕೊಡಬೇಕೆಂದು ಕೋರಿರುತ್ತಾರೆ. 

ವಶಪಡಿಸಿಕೊಂಡ ವಾಹನಗಳ ಮಾಲೀಕತ್ವದ ವಿವರವುಳ್ಳ ಬಿ ವಹಿಯ ಪ್ರತಿಯನ್ನು ಕೋರಿ, ಕೊಡಗು ಜಿಲ್ಲೆ, 
ಮಡಿಕೇರಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಗೆ ದಿನಾಂಕ:17 -07 - 2008ರಂದು ಈ ಪ್ರಾಧಿಕಾರದಿಂದ ಪತ್ರ ಬರೆಯಲಾಗಿರುತ್ತದೆ. 
ಅರ್ಜಿದಾರರು ಸಲ್ಲಿಸಿರುವ ವಾಹನದ ದಾಖಲಾತಿಗಳನ್ನು ಪರಿಶೀಲಿಸಲಾಗಿ ಸದರಿ ವಾಹನವು ಬಿ . ಜಿ . ನಾಗರಾಜು ಬಿನ್ 
ಜಿ.ಗೋವಿಂದರಾಜು, ನಂ .2160, 2ನೇ ಬ್ಲಾಕ್ , ದಂಡಿನ್ ಪೇಟ್, ಕುಶಾಲನಗರ, ಸೋಮವಾರಪೇಟೆ, ಕೊಡಗು ಇವರ 
ಒಡೆತನದಲ್ಲಿರುವುದರಿಂದ ದಿನಾಂಕ:27.07.2008ರಂದು ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಕಲಂ 43( ಬಿ) ರ ಅಡಿಯಲ್ಲಿ 
ವಾಹನ ಮತ್ತು ಮಾದಕ ದ್ರವ್ಯಗಳನ್ನು ಏಕೆ ಮುಟ್ಟುಗೋಲು ಹಾಕಿಕೊಳ್ಳಬಾರದೆಂದು ಕಾರಣ ಕೇಳಿ ನೋಟಿಸನ್ನು 
ನೀಡಲಾಗಿರುತ್ತದೆ. ಕೊಡಗು ಜಿಲ್ಲೆಯ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ತಮ್ಮ ಪತ್ರ ದಿನಾಂಕ:01 - 08 -2008ರಲ್ಲಿ ಮೇಲ್ಕಂಡ 
ವಾಹನದ ಬಿ ವಹಿಯ ಪ್ರತಿಯನ್ನು ಈ ಪ್ರಾಧಿಕಾರಕ್ಕೆ ಕಳುಹಿಸಿರುತ್ತಾರೆ. ಅರ್ಜಿದಾರರು ಸಲ್ಲಿಸಿರುವ ದಾಖಲಾತಿಗಳೊಂದಿಗೆ 
ತಾಳೆ ಮಾಡಿ ನೋಡಲಾಗಿ ಒಂದಕ್ಕೊಂದು ತಾಳೆಯಾಗಿರುತ್ತದೆ. 

ಈ ಪ್ರಾಧಿಕಾರದಿಂದ ದಿನಾಂಕ :22 - 07 - 2008ರಂದು ನೀಡಲಾದ ಕಾರಣ ಕೇಳುವ ನೋಟೀಸ್ 
ಬಿ. ಜಿ. ನಾಗರಾಜುರವರಿಗೆ ಜಾರಿಗೊಳಿಸುವಂತೆ ಪಿರಿಯಾಪಟ್ಟಣವಲಯದ ಅಬಕಾರಿ ನಿರೀಕ್ಷಕರಿಗೆ ಸೂಚನೆ ನೀಡಲಾಗಿದ್ದು ಬಿ 
ವಹಿಯ ಪ್ರತಿಯನ್ವಯ ನಮೂದಿಸಿರುವ ವಿಳಾಸದಲ್ಲಿ ಇಲ್ಲವೆಂದು ಸ್ಥಳ ಮಹಜರ್ ಕ್ರಮ ಜರುಗಿಸಿ ಈ ಪ್ರಾಧಿಕಾರಕ್ಕೆ ವರದಿ 
ಮಾಡಿರುತ್ತಾರೆ. 

ಈ ಪ್ರಕರಣದಲ್ಲಿ ಅಕ್ರಮವಾಗಿ ಮದ್ಯವನ್ನು ಹೊಂದಿ ಸಾಗಾಣಿಕೆ ಮಾಡುತ್ತಿದ್ದ ಆರೋಪಕ್ಕಾಗಿ ವಾಹನವನ್ನು 
ಜಪುಗೊಳಿಸಲಾಗಿದ್ದು, ಸದರಿ ವಾಹನವು ಬಿ. ಜಿ. ನಾಗರಾಜು ಬಿನ್ ಗೋವಿಂದರಾಜು ಇವರು ನೋಂದಾಯಿತ 
ಮಾಲೀಕರಾಗಿರುತ್ತಾರೆ . ಅಲ್ತಾಫ್ ಪಾಷಾ ಇವರು ವಿಶೇಷ ಅಧಿಕಾರ ಪತ್ರವನ್ನು ಹಾಜರು ಪಡಿಸಿ ವಾಹನವನ್ನು ತನ್ನ 
ಮಧ್ಯಂತರ ವಶಕ್ಕೆ ಬಿಡುಗಡೆ ಮಾಡಿಕೊಡಬೇಕೆಂದು ವಕೀಲರ ಮೂಲಕ ಮನವಿಯನ್ನು ಸಲ್ಲಿಸಿರುತ್ತಾರೆ. 
ಬಿ . ಜಿ. ನಾಗರಾಜುರವರು ವಾಹನ ಬಿಡುಗಡೆಗಾಗಿ ಯಾವುದೇ ಪ್ರಯತ್ನ ನಡೆಸಿರುವುದಿಲ್ಲ, ಇವರು ವಿಳಾಸದಲ್ಲಿ ಇಲ್ಲ ಎಂದು 
ಪಿರಿಯಾಪಟ್ಟಣ ವಲಯದ ಅಬಕಾರಿ ನಿರೀಕ್ಷಕರು ವರದಿ ಮಾಡಿರುತ್ತಾರೆ. 

ಲಭ್ಯವಿರುವ ದಾಖಲೆಗಳಂತೆ, ದಿನಾಂಕ:24 - 04 - 2008ರಂದು ಪಿರಿಯಾಪಟ್ಟಣ ತಾ||, ರಾಮನಾಥಪುರ ರಸ್ತೆ , 
ಹಲಗನಹಳ್ಳಿ ಗ್ರಾಮದ ಚೆಕ್‌ಪೋಸ್ಟ್ ಬಳಿ ಕೆಎ - 12 /6797 ನೋಂದಣಿ ಸಂಖ್ಯೆಯ ಪ್ಯಾಸೆಂಜರ್ ಆಟೋ ವಾಹನದಲ್ಲಿ 
ಅಕ್ರಮವಾಗಿ 5 . 400 ಲೀ . ಮದ್ಯವನ್ನು ಹೊಂದಿ ಸಾಗಾಣಿಕೆ ಮಾಡುತ್ತಿದ್ದುದು ಕಂಡುಬಂದಿರುತ್ತದೆ. ಇದನ್ನು ಸೂಕ್ಷ್ಮವಾಗಿ 
ಗಮನಿಸಿದಾಗ, ಕಲಂ 34ರ ಅಡಿಯಲ್ಲಿ ತನಿಖಾಧಿಕಾರಿಗಳು ಆರೋಪ ಮಾಡಿದ್ದು, ಈ ಬಗ್ಗೆ ಪ್ರತಿವಾದಿಗಳು ತನ್ನ ಮೇಲೆ 
ಇರತಕ್ಕಂತಹ ಜವಾಬ್ದಾರಿಯನ್ನು ಸ್ಪಷ್ಟವಾಗಿ ನಿರೂಪಿಸಿರುವುದಿಲ್ಲ. ಆದ ಕಾರಣ ಈ ಕೃತ್ಯ ವಾಹನ ಮಾಲೀಕನ 
ತಿಳುವಳಿಕೆಯಲ್ಲೇ ನಡೆದಿದೆ ಎಂಬುವುದು ಈ ಪ್ರಾಧಿಕಾರಕ್ಕೆ ಮನವರಿಕೆಯಾಗಿರುತ್ತದೆ . 

ಈ ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು ( 20) ತಿಂಗಳಿಗೂ ಹೆಚ್ಚು ಕಾಲ ಕಳೆದಿರುತ್ತದೆ. ವಾಹನ 
ಮಾಲೀಕರಿಗೆ ಸಾಕಷ್ಟು ದಿನಗಳ ಕಾಲಾವಕಾಶವನ್ನು ನೀಡಿದಾಗಲೂ ಸಹ ಇವರು ಈ ಪ್ರಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾಪಿಸದೇ 
ಇರುವುದರಿಂದ ಸದರಿಯವರು ತನ್ನ ಮೇಲೆ ಹೊರಿಸಿರುವ ಆರೋಪವನ್ನು ಆಪರೋಕ್ಷವಾಗಿ ಒಪ್ಪಿಕೊಂಡಂತಾಗಿದೆ. ಅಲ್ಲದೇ 
ಈ ಘಟನೆಯು ಸಂಭವಿಸಿದ ದಿನದಂದು ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ ಅಥವಾ ವಾಹನ ಮಾಲೀಕರಿಗೆ / 
ಏಜೆಂಟರ್ ಗಮನಕ್ಕೆ ಬಾರದೇ ಮತ್ತು ಅವರುಗಳು ಶಾಮೀಲಾಗದೆ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ ಘಟನೆ ನಡೆದಿದೆ 
ಎಂಬುದನ್ನು ತೃಪ್ತಿಕರವಾಗಿ ಈ ಪ್ರಾಧಿಕಾರದಲ್ಲಿ ನಿರೂಪಿಸಿಲ್ಲವಾದ್ದರಿಂದ ಸದರಿ ವಾಹನವನ್ನು ಇನ್ನೂ ಹಾಗೇ ಇಟ್ಟುಕೊಂಡಲ್ಲಿ 
ಯಾವುದೇ ಪ್ರಯೋಜನ ಇರದಿರುವುದನ್ನು ಮನಗಂಡು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು 
ಕಂಡುಬಂದಿರುತ್ತದೆ. ಆದ್ದರಿಂದ ಈ ಕೆಳಕಂಡ ಆದೇಶ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧, ೨೦೧೦ 

೩೧೩ 
ಆದೇಶ ಸಂಖ್ಯೆ : ಡಿಟಿಸಿಆ‌ :457(ಪೋಲೀಸ್) /2007 - 08, ದಿನಾಂಕ:17ನೇ ಡಿಸೆಂಬರ್ , 2009 
ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43 ( ಎ) ( 2) ರನ್ವಯ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಆರಕ್ಷಕ ಉಪ ನಿರೀಕ್ಷಕರು, ಬೆಟ್ಟದಪುರ ಪೊಲೀಸ್ ಠಾಣೆ, ಪಿರಿಯಾಪಟ್ಟಣ ತಾ || ಇವರು ಹೂಡಲಾದ ಪ್ರ. ಮಾ . ವರದಿ 
ಸಂಖ್ಯೆ :62/2007, ದಿನಾಂಕ : 24 .04.2008ರಂದು ವಶಪಡಿಸಿಕೊಂಡ ಕೆಎ - 12 /6797 ನೋಂದಣಿ ಸಂಖ್ಯೆ ಪ್ಯಾಸೆಂಜರ್ ಆಟೋ 
ವಾಹನವನ್ನು (5.400 ಲೀ . ಮದ್ಯವನ್ನು ಈಗಾಗಲೇ ಪ್ರತ್ಯೇಕ ಆದೇಶದಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. 
ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶಿಸಿದೆ. 

( ಈ ಆದೇಶವನ್ನು ಇಂದು ಅಂದರೆ 2009ನೇ ಇಸವಿ ಡಿಸೆಂಬರ್ ತಿಂಗಳ 17ನೇ ತಾರೀಖಿನಂದು ವಿಷಯ 
ನಿರ್ವಾಹಕರಿಗೆ ಉಖಲೇಖನ ನೀಡಿ, ನಂತರ ಗಣಕೀಕೃತಗೊಳಿಸಿ, ತಪ್ಪುಗಳನ್ನು ತಿದ್ದಿ, ಮುಕ್ತ ನ್ಯಾಯಾಲಯದಲ್ಲಿ 
ಘೋಷಿಸಲಾಯಿತು.) 

- ಡಾ|| ವೈ . ಮಂಜುನಾಥ್ 

ಡೆಪ್ಯೂಟಿ ಕಮೀಷನರ್ ಎಕ್ಸೆಸ್ 
ಪಿ . ಆರ್ . 22 

ಹಾಗೂ ಅಧಿಕೃತ ಅಧಿಕಾರಿಗಳು , 

ಮೈಸೂರು ಜಿಲ್ಲೆ, ಮೈಸೂರು. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಕಾಯ್ದೆಯಡಿ ಆಯುಕ್ತರು, 

ಗದಗ ಜಿಲ್ಲೆ , ಗದಗ ಇವರ ನ್ಯಾಯಾಲಯದಲ್ಲಿ 
ಸಂಖ್ಯೆ: ಕಾಅಗ/ ಕಾನಪ/ ಎಫ್ - 86/ 2009 /627 , ದಿನಾಂಕ:7ನೇ ಡಿಸೆಂಬರ್, 2009 
ಅರ್ಜಿದಾರರು : 

ಪ್ರತಿವಾದಿಗಳು: 
1) ರಾಜಾಬಿ W /o ಮುಕ್ತಸಾಬ ನದಾಫ್ 1) ಮಂಜುನಾಥ ಸಿಮೆಂಟ್ ಪ್ರಾಡಕ್ಟ್ , ನರಸಾಪುರ ಹತ್ತಿರ, ಪಾಲಾ 
R/o ಮೂಗನೂರ, ತಾ : ನರಗುಂದ, ಜಿ:ಗದಗ , ಬದಾಮಿ ರೋಡ್, ಬೆಟಗೇರಿ. 
2) ಬಿಬಿಜಾನ ಅಲಿಸಾಬ ನದಾಫ್ 

2) ಡಿವಿಜನಲ್ ಮ್ಯಾನೇಜರ್ ಯುನೈಟೆಡ್ ಇಂಡಿಯಾ ಇನ್ಸೂರೆನ್ಸ್ 
3) ಅಲಿಸಾಬ ಮುತ್ತುಸಾಬ ನದಾಫ್ 

ಕಂ . ಲಿ., ಎನ್.ಕೆ. ಕಾಂಪ್ಲೆಕ್ಸ್ , ಕೇಶ್ವಾಪುರ , ಹುಬ್ಬಳ್ಳಿ, 
R/ o ಮೂಗನೂರ ತಾ : ನರಗುಂದ, ಜಿ: ಗದಗ. 

ಪ್ರಕಟಣೆ 
ಅರ್ಜಿದಾರರಾದ (1) ಶ್ರೀಮತಿ ರಾಜಬಿ W /o ಮುಕ್ಕುಸಾಬ ನದಾಫ್ , (2) ಬಿಬೀಜಾನ್ ಅಲಿಸಾಬ ನದಾಫ್, (3) 
ಅಲಿಸಾಬ ಮುತ್ತುಸಾಬ ನದಾಫ್, R /o ಮೂಗನೂರ ತಾ : ನರಗುಂದ, ಜಿ:ಗದಗ, ಇವರು , ತಾವು ಮೃತ ಮುತ್ತುಸಾಬ 
ಅಲಿಸಾಬ ನದಾಫ್ ಇವರ ಹೆಂಡತಿ, ತಾಯಿ ಮತ್ತು ತಂದೆ ಎಂದೂ , ಅವರ ಮರಣದಿಂದ ನಷ್ಟಪರಿಹಾರ ಕೋರಿ ಈ 
ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ . ಮೃತ ಮುತ್ತುಸಾಬ ಅಲಿಸಾಬ ನದಾಫ್ ಇವರು ಒಂದನೇ ಪ್ರತಿವಾದಿಗಳಾದ 
ಮಂಜುನಾಥ ಸಿಮೆಂಟ್ ಪ್ರೋಡಕ್ಸ್ , ನರಸಾಪುರದ ಹತ್ತಿರ, ಬೆಟಗೇರಿ ಇವರಲ್ಲಿ ಕ್ಲೀನರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾಗ 
ಸಂಭವಿಸಿದ ಅಪಘಾತದಲ್ಲಿ ಮರಣ ಹೊಂದಿದರೆಂದು ಸದರಿ ಅರ್ಜಿದಾರರು ತಿಳಿಸಿರುತ್ತಾರೆ. ಈ ಸಂಬಂಧವಾಗಿ ಈ 
ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಾಗಲೀ ಅಥವಾ ಬೇರೆ ಯಾರಾದರೂ ಮೃತರ ಕಾನೂನುಬದ್ದ ಆಶ್ರಿತರೆಂದು ಪರಿಗಣಿಸಬೇಕೆಂದು 
ಪ್ರಾರ್ಥಿಸುವುದಾದರೆ, ಅಂತಹವರು ಈ ಪ್ರಕಟಣೆಯನ್ನು ಈ ನ್ಯಾಯಾಲಯದ ನಾಮಫಲಕದಲ್ಲಿ ಪ್ರಕಟಿಸಿದ 30 
ದಿನಗಳೊಳಗಾಗಿ ಆಕ್ಷೇಪಣೆಗಳನ್ನಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು. ಅವಧಿ ಮೀರಿ 
ಬಂದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 

ಕಾರ್ಮಿಕ ಅಧಿಕಾರಿ ಗದಗ ಜಿಲ್ಲೆ, 
ಪಿ . ಆರ್ .1320 

ಗದಗ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ 

ಕಾನೂನು ಅಡಿ ಆಯುಕ್ತರು. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ , ಹಾಸನ ಉಪವಿಭಾಗ, ಹಾಸನ 

ಸಂಖ್ಯೆ: ಡಬ್ಲೂಸಿಎ:ಎಫ್:ಎಸ್ ಆರ್ - 31 : 2009 , ದಿನಾಂಕ: 16ನೇ ಡಿಸೆಂಬರ್ , 2009 
ಅರ್ಜಿದಾರರು: 

ಪ್ರತಿವಾದಿಗಳು: 
1) ಶ್ರೀ ಕೆ.ಆರ್. ಸ್ವಾಮಿಗೌಡ ಬಿನ್ ರಂಗೇಗೌಡ. 1) ಶ್ರೀ ವರೀಂದ್ರ ಎಸ್. ಕಾಮತ್, ಮೆ : ಕಾಮತ್ ಟ್ರಾನ್ಸ್‌ಪೋರ್ಟ್ , 
2) ಶ್ರೀಮತಿ ಪಾರ್ವತಮ್ಮ ಕೋಂ ಶಿವಾಜಿಚೌಕ, ಶಿರಸಿ. 
ಕೆ.ಆರ್.ಸ್ವಾಮಿಗೌಡ, ವಾಸ: ಕಾಮತಿಹೂಡಿಗೆ 2) ದಿ ಓರಿಯಂಟಲ್ ಇನ್ಶೂರೆನ್ಸ್ ಕಂ . ಲಿ., ಹಾಸನ . 
ಗ್ರಾಮ , ಆಲೂರು ತಾಲ್ಲೂಕು. 


೩೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧ , ೨೦೧೦ 

ಭಾಗ - ೩ 
ಪ್ರಕಟಣೆ 
ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ , ಮೃತ ವೆಂಕಟೇಶ್ ರವರು 
ಪ್ರತಿವಾದಿಗಳಲ್ಲಿ ಕೆಲಸದ ಮೇಲಿದ್ದಾಗ ದಿನಾಂಕ: 05.11.2005 ರಂದು ಸಾವನ್ನಪ್ಪಿರುತ್ತಾರೆ ಎಂದು ಕಾರ್ಮಿಕ ನಷ್ಟ 
ಪರಿಹಾರವನ್ನು ಕೋರಿ ಮೇಲ್ಕಂಡ ಮೃತರ ಅವಲಂಬಿತರು ಈ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ ಅಥವಾ ತಾವೇನಾದರೂ ಮೃತರ ನಿಜವಾದ ವಾರಸುದಾರರೆಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ 
ಅಂತಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನಗಳೊಳಗೆ ಆಕ್ಷೇಪಣೆಗಳಾಗಲೀ ಅಥವಾ 
ಅರ್ಜಿಯನ್ನಾಗಲೀ ಈ ನ್ಯಾಯಾಲಯಕ್ಕೆ ಸಲ್ಲಿಸತಕ್ಕದ್ದು. ಮೇಲೆ ನಿಗದಿಪಡಿಸಿರುವ ಅವಧಿಯಲ್ಲಿ ಆಕ್ಷೇಪಣೆಗಳಾಗಲೀ ಅಥವಾ 
ಅರ್ಜಿಗಳಾಗಲೀ ಯಾರಿಂದಲೂ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಅರ್ಜಿಯನ್ನೇ ವಿಚಾರಣೆಗೆ 
ತೆಗೆದುಕೊಳ್ಳಲಾಗುವುದು. 

ಹೆಚ್ . ಎಲ್ . ಗುರುಪ್ರಸಾದ್ 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ 
ನಷ್ಟ ಪರಿಹಾರ ಆಯುಕ್ತರು, ಹಾಸನ 

ಉಪವಿಭಾಗ, ಹಾಸನ. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ , ಹಾಸನ ಉಪವಿಭಾಗ, ಹಾಸನ 

ಸಂಖ್ಯೆ :ಡಬ್ಲೂಸಿಎ:ಎಫ್ :ಎಸ್ ಆರ್ - 32:2009 , ದಿನಾಂಕ:16ನೇ ಡಿಸೆಂಬರ್ , 2009 
ಅರ್ಜಿದಾರರು : 

ಪ್ರತಿವಾದಿಗಳು: 
1) ಶ್ರೀ ಕೆ. ಬಿ. ರಾಜೇಗೌಡ ಬಿನ್ ಬೋರೇಗೌಡ. 1) ಶ್ರೀ ಟಿ. ಶ್ರೀನಿವಾಸಬಾಬು , ಸಾಯಿ ಮೆಟ್ರೋ ಪ್ರಾಡಕ್ಟ್ , ನಂ .21, 
2) ಶ್ರೀಮತಿ ಲಲಿತಮ್ಮ ಕೋಂ ಕೆ. ಬಿ. 25ಸಿ 4, ಡಿ. ವಿ.ಜಿ . ರಸ್ತೆ , ಬೆಂಗಳೂರು. 
ರಾಜೇಗೌಡ 

2) ದಿ ನ್ಯೂ ಇಂಡಿಯಾ ಇನ್ಶೂರೆನ್ಸ್ ಕಂ . ಲಿ., ಬಸವನಗುಡಿ, 
ವಾಸ: ಕೋಡಿಕೊಪ್ಪಲು ಗ್ರಾಮ , ಮತಿಘಟ್ಟ ಬೆಂಗಳೂರು. 
ಅಂಚೆ, ಹಳೇಬೀಡು ಹೋಬಳಿ , ಬೇಲೂರು 
ತಾಲ್ಲೂಕು. 


ಪ್ರಕಟಣೆ 


ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಮೃತ ಮೋಹನ್‌ಕುಮಾರ್ 
ರವರು ಪ್ರತಿವಾದಿಗಳಲ್ಲಿ ಕೆಲಸದ ಮೇಲಿದ್ದಾಗ ದಿನಾಂಕ:13.09. 2009 ರಂದು ಸಾವನ್ನಪ್ಪಿರುತ್ತಾರೆ ಎಂದು ಕಾರ್ಮಿಕ ನಷ್ಟ 
ಪರಿಹಾರವನ್ನು ಕೋರಿ ಮೇಲ್ಕಂಡ ಮೃತರ ಅವಲಂಬಿತರು ಈ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ ಅಥವಾ ತಾವೇನಾದರೂ ಮೃತರ ನಿಜವಾದ ವಾರಸುದಾರರೆಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ 
ಅಂತಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನಗಳೊಳಗೆ ಆಕ್ಷೇಪಣೆಗಳಾಗಲೀ ಅಥವಾ 
ಅರ್ಜಿಯನ್ನಾಗಲೀ ಈ ನ್ಯಾಯಾಲಯಕ್ಕೆ ಸಲ್ಲಿಸತಕ್ಕದ್ದು. ಮೇಲೆ ನಿಗದಿಪಡಿಸಿರುವ ಅವಧಿಯಲ್ಲಿ ಆಕ್ಷೇಪಣೆಗಳಾಗಲೀ ಅಥವಾ 
ಅರ್ಜಿಗಳಾಗಲೀ ಯಾರಿಂದಲೂ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಅರ್ಜಿಯನ್ನೇ ವಿಚಾರಣೆಗೆ 
ತೆಗೆದುಕೊಳ್ಳಲಾಗುವುದು. 

ಹೆಚ್. ಎಲ್ . ಗುರುಪ್ರಸಾದ್ 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ 
ನಷ್ಟ ಪರಿಹಾರ ಆಯುಕ್ತರು, ಹಾಸನ 

ಉಪವಿಭಾಗ, ಹಾಸನ. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ , ಹಾಸನ ಉಪವಿಭಾಗ, ಹಾಸನ 

ಸಂಖ್ಯೆ:ಡಬ್ಲೂಸಿಎಎಫ್ .ಎಸ್ ಆರ್ - 33: 2009, ದಿನಾಂಕ :16ನೇ ಡಿಸೆಂಬರ್, 2009 
ಅರ್ಜಿದಾರರು : 

ಪ್ರತಿವಾದಿಗಳು: 
1) ಶ್ರೀಮತಿ ಲತಾ ಕೋಂ ಲೇಟ್ ಕೃಷ್ಣ 1) ಶ್ರೀ ಕೆ . ಬಿ . ತುಂಗೇಶ್ ಬಿನ್ ಭದ್ರಶೆಟ್ಟಿ , ಸಕಲೇಶಪುರ. 
2) ಕು : ಕಾವ್ಯ ಬಿನ್ ಲೇಟ್ ಕೃಷ್ಣ 

2 ) ದಿ ಓರಿಯಂಟಲ್ ಇನ್ಶೂರೆನ್ಸ್ ಕಂ . ಲಿ., ಹಾಸನ. 
3) ಕು : ದಿವ್ಯ ಬಿನ್ ಲೇಟ್ ಕೃಷ್ಣ 
4) ಕು : ಭವ್ಯ ಬಿನ್ ಲೇಟ್ ಕೃಷ್ಣ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧, ೨೦೧೦ 

೩೧೫ 
5) ಶ್ರೀಮತಿ ಮಂಜಮ್ಮ ಕೋಂ ತಿಮ್ಮೇಗೌಡ 
ವಾಸ: ರಾಯಸಮುದ್ರ ಗ್ರಾಮ , ಕಸಬಾ 
ಹೋಬಳಿ, ಆಲೂರು ತಾಲ್ಲೂಕು. 

ಪ್ರಕಟಣೆ 
ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಮೃತ ಕೃಷ್ಣ ರವರು 
ಪ್ರತಿವಾದಿಗಳಲ್ಲಿ ಕೆಲಸದ ಮೇಲಿದ್ದಾಗ ದಿನಾಂಕ :27.10.2009 ರಂದು ಸಾವನ್ನಪ್ಪಿರುತ್ತಾರೆ ಎಂದು ಕಾರ್ಮಿಕ ನಷ್ಟ 
ಪರಿಹಾರವನ್ನು ಕೋರಿ ಮೇಲ್ಕಂಡ ಮೃತರ ಅವಲಂಬಿತರು ಈ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ ಅಥವಾ ತಾವೇನಾದರೂ ಮೃತರ ನಿಜವಾದ ವಾರಸುದಾರರೆಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ 
ಅಂತಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನಗಳೊಳಗೆ ಆಕ್ಷೇಪಣೆಗಳಾಗಲೀ ಅಥವಾ 
ಅರ್ಜಿಯನ್ನಾಗಲೀ ಈ ನ್ಯಾಯಾಲಯಕ್ಕೆ ಸಲ್ಲಿಸತಕ್ಕದ್ದು. ಮೇಲೆ ನಿಗದಿಪಡಿಸಿರುವ ಅವಧಿಯಲ್ಲಿ ಆಕ್ಷೇಪಣೆಗಳಾಗಲೀ ಅಥವಾ 
ಅರ್ಜಿಗಳಾಗಲೀ ಯಾರಿಂದಲೂ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಅರ್ಜಿಯನ್ನೇ ವಿಚಾರಣೆಗೆ 
ತೆಗೆದುಕೊಳ್ಳಲಾಗುವುದು. 

ಹೆಚ್ .ಎಲ್. ಗುರುಪ್ರಸಾದ್ 

ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ 
ಪಿ . ಆರ್‌.1331 

ನಷ್ಟ ಪರಿಹಾರ ಆಯುಕ್ತರು, ಹಾಸನ 

ಉಪವಿಭಾಗ, ಹಾಸನ. 
ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯದಲ್ಲಿ , ಕೋಲಾರ 

ಪ್ರಕರಣ ಸಂಖ್ಯೆ : ಡಬ್ಲೂಸಿಎ:ಎಫ್.ಸಿ- 11 / 09 
ಅರ್ಜಿದಾರರು : 

ಪ್ರತಿವಾದಿಗಳು: 
1) Smt. Noor Zaiba W /o Late Shaik 1) Abdul Razak S /o Abdul Gaffar, 
Tabrez 

Residing at 6th Cross , Khalifa Mohall, Mulbagal Kolar 
2) Baby Shafiya D / o Late Shaik Tabrez District . 
3) Baby Nazia D / o Shaik Tabraz Late 2) ICICI Lambard Motor Insurance Co .Ltd ., Il Floor, SVR 
R / o Dargha Mohall , Mulbagal . 

Complex, 89 , Hosur Main Road, Madivala, Kormangala, 
Bangalore- 68 . 

ಅಧಿಸೂಚನೆ 
ಅರ್ಜಿದಾರರಾದ Smt. Noor Zaiba ಅವರು ತಮ್ಮ ಗಂಡ Shaik Tabrez ಅವರು 1ನೇ :2ನೇ ಪ್ರತಿವಾದಿ Abdul 
Razak ರವರ ಬಳಿ ಕ್ಲೀನರ್ ಆಗಿದ್ದು, ಕರ್ತವ್ಯ ನಿರತನಾಗಿದ್ದಾಗ ದಿನಾಂಕ:13.06.2009 ರಂದು ಅಪಘಾತಕ್ಕೀಡಾಗಿ ಮರಣ 
ಹೊಂದಿರುತ್ತಾರೆಂದು ತಿಳಿಸಿ, ಮೃತನ ಅವಲಂಬಿತರಾದ ಅವರಿಗೆ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ 
ಅರ್ಜಿ ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಿದ್ದು ಅವರ ಅರ್ಜಿ ಅಥವಾ 
ತಕರಾರು ಏನಾದರೂ ಇದ್ದರೆ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರೆ ಯಾವುದೇ ರೀತಿಯ ತಕರಾರು ಇದ್ದರೆ ಈ 
ಅಧಿಸೂಚನೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಣೆಯಾದ ದಿನದಿಂದ 30 ದಿನಗಳ ಒಳಗಾಗಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು 
ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು ಯಾವ ಕೈಂ ಅರ್ಜಿ : ತಕರಾರು ಅರ್ಜಿ 
ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮ ಜರುಗಿಸಲಾಗುತ್ತದೆಂದು ತಿಳಿಸಲಾಗಿದೆ. 

ಈ ಅಧಿಸೂಚನೆಯನ್ನು ನನ್ನ ಹಸ್ತಾಕ್ಷರ ಹಾಗೂ ಈ ನ್ಯಾಯಾಲಯದ ಮೊಹರಿನೊಂದಿಗೆ ಇದೇ 
ದಿನಾಂಕ:28.10 .2009 ರಂದು ನೀಡಲಾಗಿದೆ. 

ಕಾರ್ಮಿಕ ಅಧಿಕಾರಿ ಮತ್ತು 
ಪಿ. ಆರ್.1343 

ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಕೋಲಾರ ಉಪವಿಭಾಗ ,ಕೋಲಾರ . 


೩೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧, ೨೦೧೦ 

ಭಾಗ - 
ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಉಪಧನ ಪಾವತಿ ಕಾಯ್ದೆಯಡಿ ನಿಯಂತ್ರಣಾಧಿಕಾರಿಯವರ 

ಯ , ವಿಭಾಗ - 4 , ಬೆಂಗಳೂರು 

ಸಂಖ್ಯೆ : ಪಿಜಿಎ / ಎಸ್.ಆರ್ - 297 / 2006 - 07 
ಅರ್ಜಿದಾರರು: 

ಪ್ರತಿವಾದಿಗಳು: 
1) ಶ್ರೀಮತಿ ನೂರ್ ಜಾನ್ ಕೋಂ ಲೇಟ್ ವಿರುದ್ದ ಆಡಳಿತ ವರ್ಗ ಬಿ. ಎಂ . ಟಿ.ಸಿ. ಕೇಂದ್ರ ಕಛೇರಿ, ಕೆ.ಹೆಚ್. 
ಮೊಹಮ್ಮದ್ ಅತಾವುಲ್ಲಾ 

ರಸ್ತೆ , ಶಾಂತಿನಗರ, ಬೆಂಗಳೂರು- 560 027. 
2) ಶ್ರೀ ಮೊಹಮದ್ ಮುಜೀಬುಲ್ಲಾ ತಂದೆ: 
ಲೇಟ್ ಮೊಹಮ್ಮದ್ ಅತಾವುಲ್ಲಾ 
3) ಶ್ರೀಮತಿ ಫಹೀಮುನ್ನಿಸಾ ತಂದೆ: ಲೇಟ್ 
ಮೊಹಮ್ಮದ್ ಅತಾವುಲ್ಲಾ 
4) ಶ್ರೀ ಮೊಹಮದ್ ಮುಹೀಬುಲ್ಲಾ ತಂದೆ: 
ಲೇಟ್ ಮೊಹಮ್ಮದ್ ಅತಾವುಲ್ಲಾ 
5) ಶ್ರೀಮತಿ ಸಮೀನಾ ತಾಜ್ ತಂದೆ: ಲೇಟ್ 
ಮೊಹಮ್ಮದ್ ಅತಾವುಲ್ಲಾ 
6) ಶ್ರೀ ಮೊಹಮ್ಮದ್ ಮುಜೀರುಲ್ಲಾ ತಂದೆ: 
ಲೇಟ್ ಮೊಹಮ್ಮದ್ ಅತಾವುಲ್ಲಾ 
7) ಶ್ರೀ ಮೊಹಮ್ಮದ್ ಮುಷಿರುಲ್ಲಾ ತಂದೆ: 
ಲೇಟ್ ಮೊಹಮ್ಮದ್ ಅತಾವುಲ್ಲಾ 
8) ಶ್ರೀ ಮೊಹಮ್ಮದ್ ಮಸೂದುಲ್ಲಾ ತಂದೆ: 
ಲೇಟ್ ಮೊಹಮ್ಮದ್ ಅತಾವುಲ್ಲಾ 
9) ಶ್ರೀಮತಿ ತಹಸೀನ್ ಭಾನು ತಂದೆ: ಲೇಟ್ 
ಮೊಹಮ್ಮದ್ ಅತಾವುಲ್ಲಾ, ಬಿ. ಸಿಎಸ್, 1ನೇ 
ಮುಖ್ಯ ರಸ್ತೆ , ಮಠದಹಳ್ಳಿ, ಆರ್.ಟಿ. ನಗರ 
ಅಂಚೆ, ಬೆಂಗಳೂರು- 560 032 . 

ಪ್ರಕಟಣೆ 
ಸಾರ್ವಜನಿಕರಿಗೆ ಹಾಗೂ ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಮೇಲೆ ಹೇಳಲಾದ 
ಅರ್ಜಿದಾರರು ಈ ನ್ಯಾಯಾಲಯದಲ್ಲಿ ದಿನಾಂಕ:21. 01. 2009 ರಂದು ಉಪಧನ ಪಾವತಿ ಕಾಯ್ದೆಯಡಿಯಲ್ಲಿ ಅರ್ಜಿಯನ್ನು 
ಸಲ್ಲಿಸಿ, ಅರ್ಜಿಯಲ್ಲಿ ಅವರ ಪತಿ ಮೊಹಮ್ಮದ್ ಅತಾವುಲ್ಲಾ , ಇವರು ಪ್ರತಿವಾದಿ ಸಂಸ್ಥೆಯಲ್ಲಿ ತಮ್ಮ 29 ವರ್ಷಗಳ ಸೇವೆ 
ಸಲ್ಲಿಸಿದ್ದು, ನಂತರದಲ್ಲಿ ದಿನಾಂಕ: 01.11.2008 ರಂದು ಮರಣ ಹೊಂದಿರುತ್ತಾರೆಂದು ತಿಳಿಸಿ, ಪ್ರತಿವಾದಿಗಳಿಂದ ಕಾನೂನು 
ರೀತ್ಯ ಬರಬೇಕಾದ ಉಪಧನವನ್ನು ಕೊಡಿಸಿಕೊಡಬೇಕೆಂದು ಕೋರಿರುತ್ತಾರೆ. 

ಸದರಿ ದಾವೆಯ ವಿಚಾರಣೆ ನಡೆಯುತ್ತಿದ್ದು, ಈ ಬಗ್ಗೆ ಆದೇಶ ಹೊರಡಿಸಬೇಕಾಗಿರುವುದರಿಂದ ಮೇಲೆ ಸೂಚಿಸಿರುವ 
ಅರ್ಜಿಯನ್ನು ಹೊರತುಪಡಿಸಿ (ಜೀವಂತ ಸದಸ್ಯರು) ಬೇರೆ ಯಾರಾದರೂ ಸದರಿ ಕಾರ್ಮಿಕರಿಗೆ ಸಂಬಂಧಿಸಿದ ಶಾಸನಬದ್ಧ 
ವಾರಸುದಾರರು ಎಂದು ಪರಿಗಣಿಸಲು ಪ್ರಾರ್ಥಿಸುವುದಾದಲ್ಲಿ ಅಂತಹವರು ಈ ಪ್ರಕಟಣೆಯನ್ನು ರಾಜ್ಯ ಪತ್ರದಲ್ಲಿ ಪ್ರಕಟಿಸಿದ 
30 ದಿನಗಳೊಳಗಾಗಿ ಅಂತಹ ಆಕ್ಷೇಪಣೆಗಳನ್ನಾಗಲೀ ಈ ನ್ಯಾಯಾಲಯಕ್ಕೆ ಸಲ್ಲಿಸತಕ್ಕದ್ದೆಂದು ಈ ಮೂಲಕ ಸೂಚಿಸಲಾಗಿದೆ. 
ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 

ಎ. ಹೆಚ್ . ಉಮೇಶ 
ಸಹಾಯಕ ಕಾರ್ಮಿಕ ಆಯುಕ್ತರು ಮತ್ತು 

ನಿಯಂತ್ರಣಾಧಿಕಾರಿಗಳು, 
ಉಪಧನ ಪಾವತಿ ಕಾಯ್ದೆ , ವಿಭಾಗ - 4, ಬೆಂಗಳೂರು. 


ಪಿ . ಆರ್ .1352 


೩೧೭ 


ಭಾಗ - ೩ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧, ೨೦೧೦ 
ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಉಪಧನ ಪಾವತಿ ಕಾಯ್ದೆಯಡಿ ನಿಯಂತ್ರಣಾಧಿಕಾರಿಯವರ 

ನ್ಯಾಯಾಲಯ , ವಿಭಾಗ - 4 , ಬೆಂಗಳೂರು 
- ಸಂಖ್ಯೆ: ಎಎಲ್‌ಸಿ-4/ ಪಿಜಿಎ/ ಎಸ್. ಆರ್ - 199/2007 - 08 
ಅರ್ಜಿದಾರರು : 

ಪ್ರತಿವಾದಿಗಳು : 
1) ಶ್ರೀಮತಿ ಕುಮುದ ಕೋಂ ಲೇಟ್ ಉಪೇಂದ್ರ ವಿರುದ್ದ ಮುಖ್ಯ ಸಂಚಾರ ವ್ಯವಸ್ಥಾಪಕರು ಬಿ. ಎಂ . ಟಿ.ಸಿ. ಕೇಂದ್ರ 
ಆಚಾರ್ 

ಕಛೇರಿ, ಕೆ. ಹೆಚ್. ರಸ್ತೆ, ಶಾಂತಿನಗರ , ಬೆಂಗಳೂರು- 27. 
2) ಶ್ರೀವತ್ಸ ಬಿನ್ ಲೇಟ್ ಉಪೇಂದ್ರ ಆಚಾರ್, 
ನಂ . 44 , ಸ್ವಾಮಿ ವಿವೇಕಾನಂದ ರಸ್ತೆ, 
ತ್ಯಾಗರಾಜನಗರ, 2ನೇ ಬ್ಲಾಕ್, ಬೆಂಗಳೂರು-28. 


ಪ್ರಕಟಣೆ 
ಸಾರ್ವಜನಿಕರಿಗೆ ಹಾಗೂ ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಅರ್ಜಿದಾರರು ಈ 
ನ್ಯಾಯಾಲಯದಲ್ಲಿ ದಿನಾಂಕ:17.09.2009ರಂದು ಉಪಧನ ಪಾವತಿ ಕಾಯ್ದೆಯಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿ, ಅರ್ಜಿಯಲ್ಲಿ 
ಅವರ ಪತಿ ಉಪೇಂದ್ರ ಆಚಾರ್, ಇವರು ದಿನಾಂಕ:28.07.2009 ರಂದು ಮರಣ ಹೊಂದಿರುತ್ತಾರೆಂದು ತಿಳಿಸಿ, 
ಪ್ರತಿವಾದಿಗಳಿಂದ ಕಾನೂನು ರೀತ್ಯ ಬರಬೇಕಾದ ಉಪಧನವನ್ನು ಮೃತರ ವಾರಸುದಾರರಾದ ತಮಗೆ ಕೊಡಿಸಿಕೊಡಬೇಕೆಂದು 
ಕೋರಿರುತ್ತಾರೆ. 

- ಸದರಿ ದಾವೆಯ ವಿಚಾರಣೆ ನಡೆಯುತ್ತಿದ್ದು, ಈ ಬಗ್ಗೆ ಆದೇಶ ಹೊರಡಿಸಬೇಕಾಗಿರುವುದರಿಂದ ಮೇಲೆ ಸೂಚಿಸಿರುವ 
ಅರ್ಜಿಯನ್ನು ಹೊರತುಪಡಿಸಿ (ಜೀವಂತ ಸದಸ್ಯರು) ಬೇರೆ ಯಾರಾದರೂ ಸದರಿ ಕಾರ್ಮಿಕರಿಗೆ ಸಂಬಂಧಿಸಿದ ಶಾಸನಬದ್ದ 

ರರು ಎಂದು ಪರಿಗಣಿಸಲು ಪ್ರಾರ್ಥಿಸುವುದಾದಲ್ಲಿ ಅಂತಹವರು ಈ ಪ್ರಕಟಣೆಯನ್ನು ರಾಜ್ಯ ಪತ್ರದಲ್ಲಿ ಪ್ರಕಟಿಸಿದ 
30 ದಿನಗಳೊಳಗಾಗಿ ಅಂತಹ ಆಕ್ಷೇಪಣೆಗಳನ್ನಾಗಲೀ ಈ ನ್ಯಾಯಾಲಯಕ್ಕೆ ಸಲ್ಲಿಸತಕ್ಕದ್ದೆಂದು ಈ ಮೂಲಕ ಸೂಚಿಸಲಾಗಿದೆ. 
ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 

ಎ . ಹೆಚ್, ಉಮೇಶ 

ಸಹಾಯಕ ಕಾರ್ಮಿಕ ಆಯುಕ್ತರು ಮತ್ತು 
ಪಿ . ಆರ್ .1353 

ನಿಯಂತ್ರಣಾಧಿಕಾರಿಗಳು , 

ಉಪಧನ ಪಾವತಿ ಕಾಯ್ದೆ , ವಿಭಾಗ - 4 , ಬೆಂಗಳೂರು. 
ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ , ಉಪವಿಭಾಗ -1 , ಬಳ್ಳಾರಿ 

ಈ ಪ್ರಕರಣ ಸಂಖ್ಯೆ:ಕಾನಪ:323:09: ದಿನಾಂಕ:18ನೇ ಡಿಸೆಂಬರ್ , 2009 | 
ಅರ್ಜಿದಾರರು : 

ಪ್ರತಿವಾದಿಗಳು: 
ಶ್ರೀಮತಿ ಮಠಂ ಲಕ್ಷ್ಮಿದೇವಿ, ಗಂ : ಶಿವಯ್ಯ , ವಿರುದ್ದ 1) ಆರ್ . ನಾಗರಾಜ್ ತಂ : ಆರ್. ರಾಮುಡು, ವಯಸ್ಸು: 18 
ವಯಸ್ಸು: 46 ವರ್ಷ , 

ವರ್ಷ, ಲಾರಿ ಮಾಲೀಕರು, ಸಂಖ್ಯೆ: ಕೆಎ - 034:5617, ಮನೆ 
ವೃತ್ತಿ, ವ್ಯವಸಾಯ ಕೂಲಿ, ವಾಸ: ಮನೆ ನಂ .13: ನಂ .120 ಎಫ್, ಅನಂತಪುರ ರೋಡ್, ವಾರ್ಡ್ ನಂ .17, 
255 -6, ಗುಂತಕಲ್, ಅನಂತಪುರ ಜಿಲ್ಲೆ. 

ಎಂ . ಜಿ. ಆಟೋ ಮೊಬೈಲ್ ಹತ್ತಿರ, ಬಳ್ಳಾರಿ, 
2) ದಿ ಡಿವಿಜನಲ್ ಮ್ಯಾನೇಜರ್, ಮೆ : ಓರಿಯಂಟಲ್ 

ಇನ್ಸೂರೆನ್ಸ್ ಕಂ . ಲಿ., ಬಳ್ಳಾರಿ. 

ಪ್ರಕಟಣೆ 
ಸದರಿ ಅರ್ಜಿದಾರಳು ಮೃತ ಶ್ರೀಕಾಂತನು ತನ್ನ ಮಗನಾಗಬೇಕೆಂದು, ದಿನಾಂಕ:26.03.2009ರಂದು ಕೆಲಸದಲ್ಲಿ 
ನಿರತನಾಗಿದ್ದಾಗ ಅಪಘಾತ ಸಂಭವಿಸಿ ಸ್ಥಳದಲ್ಲಿ ಮೃತಪಟ್ಟಿರುತ್ತಾನೆಂದು ಅಪಘಾತ ಪೂರ್ವದಲ್ಲಿ ಚೆನ್ನಾಗಿದ್ದು ರೂ . 3000 -00 
ರೂ . ಗಳನ್ನು ಸಂಪಾದಿಸಿ ತನ್ನ ಹಾಗೂ ನಮ್ಮಗಳ ಜೀವನ ಸಾಗಿಸುತ್ತಿದ್ದು, ಈಗ ಆತನ ಮರಣದಿಂದ ತಮ್ಮ ಜೀವನ 
ಸಾಗುವುದು ತುಂಬಾ ಕಷ್ಟಕರವಾಗಿರುತ್ತದೆಂದು, ತಿಳಿಸುತ್ತಾ ನಷ್ಟ ಪರಿಹಾರ ಕೋರಿ ಈ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರುತ್ತಾರೆ. 
ಸದರಿ ಅರ್ಜಿದಾರಳು ತಾನು ಮೃತನ ತಾಯಿ , ಅವಲಂಬಿತಳು ಹಾಗೂ ವಾರಸುದಾರಳೆಂದು ತಿಳಿಸಿ ಅರ್ಜಿ ಸಲ್ಲಿಸಿರುತ್ತಾರೆ. 

ಈ ಸಂಬಂಧವಾಗಿ ಸಾರ್ವಜನಿಕರಿಗೂ ಹಾಗೂ ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ ಮೃತನ 
ವಾರಸುದಾರರೆಂದು ಪರಿಗಣಿಸಬೇಕೆಂದು ಕೋರಿದಲ್ಲಿ ಅಂಥಹವರು ಈ ನ್ಯಾಯಾಲಯದ ನಾಮಫಲಕ, ಕರ್ನಾಟಕ ರಾಜ್ಯ 


೩೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧ , ೨೦೧೦ 

ಭಾಗ- ೩ 
ಪತ್ರದಲ್ಲಿ ಪ್ರಕಟಗೊಂಡ 30 ದಿನಗಳೊಳಗಾಗಿ ಆಕ್ಷೇಪಣೆಗಳನ್ನು ಸಲ್ಲಿಸತಕ್ಕದ್ದು. ಅವಧಿಮೀರಿ ಬಂದ ಅರ್ಜಿಗಳನ್ನು ಮಾನ್ಯ 
ಮಾಡಲಾಗುವುದಿಲ್ಲ. 

ಸಿ. ಹೆಚ್ . ಹಿರೇಗೌಡರ್ 
ಪಿ . ಆರ್ .1358 

ಕಾರ್ಮಿಕಾಧಿಕಾರಿ ಮತ್ತು ಕಾರ್ಮಿಕ ನಷ್ಟಪರಿಹಾರ 

ಆಯುಕ್ತರು, ಬಳ್ಳಾರಿ ಉಪವಿಭಾಗ -1, ಬಳ್ಳಾರಿ. 
ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ , ಉಪವಿಭಾಗ - 1, ಬಳ್ಳಾರಿ 

ಪ್ರಕರಣ ಸಂಖ್ಯೆ: ಕಾನಪ:327:09: 1125 - 26, ದಿನಾಂಕ:18ನೇ ಡಿಸೆಂಬರ್ , 2009 
ಅರ್ಜಿದಾರರು: 

ಪ್ರತಿವಾದಿಗಳು: 
ಶ್ರೀಮತಿ ಶರಣವ್ವ ಪೂಜಾರ್ ಗಂ : ಲೇಟ್ ವಿರುದ್ದ 1) ಶ್ರೀ ರಂಗನಾಥ್ ರಂಗಪ್ಪ ಪಟ್ರೋಟಿ, ತಂ : ರಂಗಪ್ಪ 
ಶಿವಯ್ಯ ಪೂಜಾರ್, ವಯಸ್ಸು:62 ವರ್ಷ , ವೃತ್ತಿ: ಪಟ್ರೋಟಿ, ಟ್ಯಾಕ್ಸ್ ಕ್ರೂಸರನ ಮಾಲೀಕರು, ಸಂ :ಕೆಎ 
ಮನೆಕೆಲಸ, ವಾಸ: ನಿಡಗುಂಡಿ ಗ್ರಾಮ , ರೋಣ 26:5820, ನಿಡಗುಂಡಿ ಗ್ರಾಮ , ರೋಣ, ಗದಗ ಜಿಲ್ಲೆ. 
ತಾಲ್ಲೂಕು, ಗದಗ ಜಿಲ್ಲೆ, ( ಮೃತನ ತಾಯಿ ) 

2) ದಿ ಮ್ಯಾನೇಜರ್, ಮೆ : ಚೋಳಮಂಡಲಮ್ ಎಂ . ಎಸ್. 
ಜನರಲ್ ಇನ್ಸೂರೆನ್ಸ್ ಕಂ . ಲಿ., ಡೇರ್ ಹೌಸ್, 2ನೇ 

ಮಹಡಿ, ಎನ್.ಎಸ್. ಸಿ. ಬೋಸ್ರೋಡ್, ಚೆನ್ನೈ , 

ಪ್ರಕಟಣೆ 
ಸದರಿ ಅರ್ಜಿದಾರಳು ಶರಣಯ್ಯ ಪೂಜಾರ್ ಅಲಿಯಾಸ್ ಶರಣಯ್ಯ ಶಿವಯ್ಯ ಪೂಜರನ ತಾಯಿ ಹಾಗೂ 
ವಾರಸುದಾರಳು ಮತ್ತು ಅವಲಂಬಿತಳೆಂದು ತಿಳಿಸುತ್ತಾ ಸದರಿ ಅರ್ಜಿದಾರಳು ತನ್ನ ಮೃತ ಮಗನು ಸದರಿ ವಾಹನದಲ್ಲಿ 
ಚಾಲಕನಾಗಿ ಕೆಲಸ ಮಾಡುತ್ತಿದ್ದಾಗ ದಿನಾಂಕ:19.02 . 2009 ರಂದು ನಿಡಗುಂಡಿಯಿಂದ ಬಳ್ಳಾರಿಗೆ ಹೋಗುತ್ತಿದ್ದಾಗ ಅಪಘಾತ 
ಸಂಭವಿಸಿ ತೀವ್ರತರದ ಗಾಯಗಳಿಗೆ ಈಡಾಗಿ ಸ್ಥಳದಲ್ಲಿ ಮೃತಪಟ್ಟಿರುತ್ತಾನೆಂದು ತಿಳಿಸುತ್ತಾ, ತಾನು ತನ್ನ ಮೃತ ಮಗನ 
ಆದಾಯದ ಮೇಲೆ ಅವಲಂಬಿತಳಿದ್ದು, ತಾಯಿ , ವಾರಸುದಾರಳಿದ್ದು ಈಗ ತನಗೆ ಆತನ ಮರಣದಿಂದ ಜೀವನ ಸಾಗುವುದು 
ತುಂಬಾ ಕಷ್ಟಕರವಾಗಿರುತ್ತದೆಂದು ತಿಳಿಸುತ್ತಾ ನಷ್ಟ ಪರಿಹಾರ ಕೋರಿ ಈ ನ್ಯಾಯಾಲಯಕ್ಕೆ ಒಂದು ಅರ್ಜಿ ಸಲ್ಲಿಸಿರುತ್ತಾರೆ. 

ಈ ಸಂಬಂಧವಾಗಿ ಬೇರೆ ಯಾರಾದರೂ ಮೃತನ ವಾರಸುದಾರರೆಂದು ಪರಿಗಣಿಸಬೇಕೆಂದು ಕೋರಿದಲ್ಲಿ 
ಅಂತಹವರು ಕರ್ನಾಟಕ ರಾಜ್ಯಪತ್ರದಲ್ಲಿ, ಈ ನ್ಯಾಯಾಲಯದ ನಾಮಫಲಕದಲ್ಲಿ ಪ್ರಕಟಣೆಗೊಂಡ 30 ದಿನಗಳೊಳಗಾಗಿ 
ಅಂತಹವರು ಆಕ್ಷೇಪಣೆಗಳನ್ನು ಸಲ್ಲಿಸತಕ್ಕದ್ದು. ಅವಧಿಮೀರಿ ಬಂದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 

ಸಿ. ಹೆಚ್. ಹಿರೇಗೌಡರ್ 
ಪಿ . ಆರ್ .1359 

ಕಾರ್ಮಿಕಾಧಿಕಾರಿ ಮತ್ತು ಕಾರ್ಮಿಕ ನಷ್ಟಪರಿಹಾರ 

ಆಯುಕ್ತರು, ಬಳ್ಳಾರಿ ಉಪವಿಭಾಗ -1, ಬಳ್ಳಾರಿ . 
ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ , ಉಪವಿಭಾಗ - 1, ಬಳ್ಳಾರಿ 

- ಪ್ರಕರಣ ಸಂಖ್ಯೆ :ಕಾನಪ: 334: 09 : 1122 - 23, ದಿನಾಂಕ :18ನೇ ಡಿಸೆಂಬರ್, 2009 
ಅರ್ಜಿದಾರರು : 

ಪ್ರತಿವಾದಿಗಳು: 
1) ಗುನಪುಶ್ನ ಗಂ : ಲೇಟ್, ಎಂ . ಮೈಲುವೇಲು, ವಿರುದ್ದ 1) ಮೋಹನ್ ತಂ : ಶಣ್ಮುಗಂ 
ವಯಸ್ಸು:46 ವರ್ಷ. 

ಟಾಟಾ ಇಂಡಿಕಾ ಕಾರ್‌ ಸಂ : ಕೆಎ - 03: ಬಿ - 6309ರ 
2) ವಿನೋದ್ ತಂ : ಲೇಟ್ ಮೈಲುವೇಲು, ಮಾಲೀಕರು, ಮನೆ ನಂ .89 , ಸಪ್ತಗಿರಿ ನಿಲಯ , 
ವಯಸ್ಸು:28 ವರ್ಷ, ಇಬ್ಬರ ವಾಸ: ತಾಲೂರು ವೀರಭದ್ರನಗರ, 2ನೇ ಸ್ಟೇಜ್, 12ನೇ ಕ್ರಾಸ್, ಬೆಂಗಳೂರು. 
ರೋಡ್, ರೇಣುಕಾ ನಗರ, ಬಳ್ಳಾರಿ. 

2) ದಿ ಡಿವಿಜನಲ್ ಮ್ಯಾನೇಜರ್, ಮೆ : ಯುನೈಟೆಡ್ 
3) ಲತ ಗಂ . ಸಿ. ರವಿಚಂದ್ರ, ತಂ . ಲೇಟ್ ಎಂ . ಇಂಡಿಯಾ ಇನ್ಸೂರೆನ್ಸ್ ಕಂ . ಲಿ., ಬಳ್ಳಾರಿ . 
ಮೈಲುವೇಲು, ವಯಸ್ಸು: 26 ವರ್ಷ. 
4) ವಿಜಯಲಕ್ಷ್ಮಿ ಗಂ : ಮುರಲೀಧರ್, ತಂ : 
ಲೇಟ್ ಎಂ . ಮೈಲುವೇಲು, ವಯಸ್ಸು:24 
ವರ್ಷ, ಎಲ್ಲರ ವಾಸ: ಮನೆ ನಂ .59, 1ನೇ 
ಮಹಡಿ , ಕಾಳಪ್ಪ ಲೇಔಟ್, ಬಸವನಗರ, 12ನೇ 
ಕ್ರಾಸ್, ಬೆಂಗಳೂರು. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧ , ೨೦೧೦ 

೩೧೯ 
ಪ್ರಕಟಣೆ 
ಸದರಿ 1 ರಿಂದ 4ನೇ ಅರ್ಜಿದಾರರೆಲ್ಲರೂ ಮೃತ ಎಂ . ಮೈಲುವೇಲುಗೆ ಹೆಂಡತಿ ಹಾಗೂ ಮಕ್ಕಳಾಗಬೇಕೆಂದು, 
ಶಾಸನ ಬದ್ದ ವಾರಸುದಾರರು ಹಾಗೂ ಅವಲಂಬಿತರೆಂದು ತಿಳಿಸಿ, ಮೃತನು 1ನೇ ಪ್ರತಿವಾದಿಯವರ ವಾಹನದಲ್ಲಿ ಚಾಲಕನಾಗಿ 
ದಿನಾಂಕ:24.06. 2009 ರಂದು ಕೆಲಸ ಮಾಡುತ್ತಿದ್ದಾಗ ಅಪಘಾತವಾಗಿ ತೀವ್ರಗಾಯಗೊಂಡು ಸ್ಥಳದಲ್ಲಿ ಮೃತಪಟ್ಟಿರುತ್ತಾನೆಂದು , 
ತಾವು ಆತನ ದುಡಿಮೆಯ ಮೇಲೆ ಆಧಾರ ಪಟ್ಟಿದೇವೆಂದು, ಈಗ ಆತನ ಮರಣದಿಂದ ತಮ್ಮಗಳ ಜೀವನ ಸಾಗುವುದು 
ತುಂಬಾ ಕಷ್ಟಕರವಾಗಿರುತ್ತದೆಂದು ತಿಳಿಸುತ್ತಾ ನಷ್ಟ ಪರಿಹಾರ ಕೋರಿ ಈ ನ್ಯಾಯಾಲಯಕ್ಕೆ ಒಂದು ಅರ್ಜಿ ಸಲ್ಲಿಸಿರುತ್ತಾರೆ. 

ಈ ಸಂಬಂಧವಾಗಿ ಬೇರೆ ಯಾರಾದರೂ ಮೃತನ ವಾರಸುದಾರರೆಂದು ಪರಿಗಣಿಸಬೇಕೆಂದು ಕೋರಿದಲ್ಲಿ 
ಅಂತಹವರು ಕರ್ನಾಟಕ ರಾಜ್ಯಪತ್ರದಲ್ಲಿ, ಈ ನ್ಯಾಯಾಲಯದ ನಾಮಫಲಕದಲ್ಲಿ ಪ್ರಕಟಣೆಗೊಂಡ 30 ದಿನಗಳೊಳಗಾಗಿ 
ಅಂತಹವರು ಆಕ್ಷೇಪಣೆಗಳನ್ನು ಸಲ್ಲಿಸತಕ್ಕದ್ದು. ಅವಧಿಮೀರಿ ಬಂದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 

ಸಿ. ಹೆಚ್ . ಹಿರೇಗೌಡರ್ 
ಪಿ . ಆರ್ .1360 

ಕಾರ್ಮಿಕಾಧಿಕಾರಿ ಮತ್ತು ಕಾರ್ಮಿಕ ನಷ್ಟಪರಿಹಾರ 

ಆಯುಕ್ತರು, ಬಳ್ಳಾರಿ ಉಪವಿಭಾಗ -1, ಬಳ್ಳಾರಿ . 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ , ತುಮಕೂರು ಜಿಲ್ಲೆ, ತುಮಕೂರು 

ಸಂಖ್ಯೆ:ಕಾಅತು:ಕಾಪಕಾ: ಸಿಆರ್ - 64 / 09 , ದಿನಾಂಕ:24ನೇ ಡಿಸೆಂಬರ್, 2009 
ಅರ್ಜಿದಾರರು: 

ಪ್ರತಿವಾದಿಗಳು: 
1) ಶ್ರೀ ಕಾಮಣ್ಣ, ಪ್ರಾಪ್ತರು 

ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ಕರ್ನಾಟಕ ರಾಜ್ಯ 
2) ಶ್ರೀಮತಿ ಜಯಮ್ಮ ವೈಫ್ ಆಫ್ ಕಾಮಣ್ಣದ ರಸ್ತೆ ಸಾರಿಗೆ ಸಂಸ್ಥೆ ತುಮಕೂರು ವಿಭಾಗ, ತುಮಕೂರು. 
3) ಶ್ರೀಮತಿ ಹೆಚ್ . ವಿ. ಭಾರತಿ ವೈಫ್ ಆಫ್ ಕೆ. 
ಪ್ರಕಾಶ, ಪ್ರಾಪ್ತರು. 
ವಿಳಾಸ: ಕೇರ್‌ಆಫ್ ಹೊನರಾಜ, 
ಹಳೆತಿಮ್ಮನಹಳ್ಳಿ, ಪುರವರ ಪೋಸ್ಟ್ ಹೋಬಳಿ, 
ಮಧುಗಿರಿ ತಾಲ್ಲೂಕು, ತುಮಕೂರು ಜಿಲ್ಲೆ. 


ಪ್ರಕಟಣೆ 


1, 2ನೇ ಅರ್ಜಿದಾರರ ಮಗನಾದ ಕೆ. ಪ್ರಕಾಶ್ ಇವರು ಪ್ರತಿವಾದಿಗಳಿಗೆ ಸಂಬಂಧಪಟ್ಟ ಸಂಸ್ಥೆಯ ಕುಣಿಗಲ್ 
ಘಟಕದಲ್ಲಿ ಚಾಲಕರಾಗಿ, ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ಸಂಭವಿಸಿದ ಅಪಘಾತದಲ್ಲಿ ಆದ ಗಾಯಗಳ ಪರಿಣಾಮವಾಗಿ 
ದಿನಾಂಕ:21.07 .2009 ರಂದು ಮೃತರಾಗಿರುತ್ತಾರೆಂದು ಮೃತ ಅವಲಂಬಿತರಿಗೆ ವಿತರಿಸಲು ಪರಿಹಾರ ಮೊತ್ತ 
ರೂ .3,36, 353 - 00 ಗಳನ್ನು ತುಮಕೂರು ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯದಲ್ಲಿ ಠೇವಣಿ ಮಾಡಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಈ ಬಗ್ಗೆ 
ಏನಾದರೂ ತಮ್ಮ ಆಕ್ಷೇಪಣೆಗಳಿದ್ದರೆ ಅಥವಾ ತಾವೇನಾದರೂ ಮೃತರ ನಿಜವಾದ ವಾರಸುದಾರರು ಎಂದು 
ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂಥವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ 30 ದಿನಗಳ 
ಒಳಗಾಗಿ ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಿಗದಿಪಡಿಸಿದ ಅವಧಿಯಲ್ಲಿ 
ಯಾರಿಂದಲೂ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಬಾರದೆ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕೈಮ್ ಅರ್ಜಿಯ 
ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ. 

ಕಾರ್ಮಿಕ ಅಧಿಕಾರಿ ಹಾಗೂ 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು 

ತುಮಕೂರು ಜಿಲ್ಲೆ, ತುಮಕೂರು. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ , ತುಮಕೂರು ಜಿಲ್ಲೆ, ತುಮಕೂರು 

ಸಂಖ್ಯೆ:ಕಾಅತು:ಕಾಪಕಾ:ಸಿಆರ್ - 65 / 09 , ದಿನಾಂಕ:24ನೇ ಡಿಸೆಂಬರ್, 2009 
ಅರ್ಜಿದಾರರು : 

ಪ್ರತಿವಾದಿಗಳು : 
1) ಶ್ರೀಮತಿ ಎಸ್. ಅಲುವೇಲಮ್ಮ ವೈಫ್: ಎಸ್ . ವಿರುದ್ದ 1) ಜಿ.ಎಸ್. ಅಶ್ವಥನಾರಾಯಣ ತಂದೆ: ಲೇಟ್ 
ನರಸಿಂಹಮೂರ್ತಿ, ವಯಸ್ಸು:35 ವರ್ಷ, 

ಸುಬ್ಬರಾಯಪ್ಪ, 45 ವರ್ಷ. 
2) ಕುಮಾರಿ ವನಿತಾ ಎನ್. ತಂದೆ: ಎಸ್. 

ವಾಸ: ರೇನ್ ಗೇಜ್ ಎಕ್‌ಟೆನ್‌ಷನ್, ಪಾವಗಡ, 
ನರಸಿಂಹಮೂರ್ತಿ, 19 ವರ್ಷ . 

ತುಮಕೂರು ಜಿಲ್ಲೆ. 


೩೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧, ೨೦೧೦ 

ಭಾಗ - ೩ 
3) ಎನ್ . ವಿನೋದ ಕುಮಾರ್‌ ತಂದೆ: ಎಸ್ . 2) ದಿ ಓರಿಯಂಟಲ್ ಇನ್‌ಕ್ಯೂರನ್ಸ್ ಕಂ . ಲಿ., ಟಿ. ಜಿ. ಎಂ .ಎ. 
ನರಸಿಂಹಮೂರ್ತಿ, 17 ವರ್ಷ. 

ಬಿಲ್ಡಿಂಗ್ , ಜೆ. ಸಿ. ರಸ್ತೆ , ತುಮಕೂರು. 
ವಾಸ: ಬಚಲಯ್ಯನಪಾಳ್ಯ , ನೀಲಕಂಠಪುರ 
ಪೋಸ್ಟ್, ಮಡಕಶಿರಾ ತಾಲ್ಲೂಕು, ಅನಂತಪುರ 
ಜಿಲ್ಲೆ , ಎ. ಪಿ. ರಾಜ್ಯ . 
ಈಗಿನ ವಿಳಾಸ: 
ಬಾಲಾಜಿನಗರ, ಆರ್‌ಪಿಜಿಟಿ ರಸ್ತೆ, ಹಿಂದೂಪುರ 
ಟೌನ್, ಅನಂತಪುರ ಜಿಲ್ಲೆ. 


ಪ್ರಕಟಣೆ 
1ನೇ ಅರ್ಜಿದಾರರ ಪತಿ ಎಸ್. ನರಸಿಂಹಮೂರ್ತಿ ಇವರು 1ನೇ ಪ್ರತಿವಾದಿಗಳ ಬಸ್ ಸಂಖ್ಯೆ: ಕೆಎ - 01 - ಬಿ - 4230ರ 
ಬಸ್ಸಿನಲ್ಲಿ ಕಂಡಕ್ಟರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ದಿನಾಂಕ:23 .11. 2009ರಂದು ಸಾಯಂಕಾಲ 4.50 ಗಂಟೆಗೆ 
ಸಮಯದಲ್ಲಿ ಪಾವಗಡ - ಮಧುಗಿರಿ ರಸ್ತೆಯಲ್ಲಿ ಬಸವನಹಳ್ಳಿ ಹತ್ತಿರ ಆದ ಅಪಘಾತದಲ್ಲಿ ಆದ ಗಾಯಗಳ ಪರಿಣಾಮವಾಗಿ 
ಮೃತರಾಗಿರುತ್ತಾರೆಂದು ತುಮಕೂರು ಕಾರ್ಮಿಕ ಪರಿಹಾರ ಆಯುಕ್ತರಿಗೆ ತಿಳಿಸಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಈ ಬಗ್ಗೆ 
ಏನಾದರೂ ತಮ್ಮ ಆಕ್ಷೇಪಣೆಗಳಿದ್ದರೆ ಅಥವಾ ತಾವೇನಾದರೂ ಮೃತರ ನಿಜವಾದ ವಾರಸುದಾರರು ಎಂದು 
ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂಥವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ 30 ದಿನಗಳ 
ಒಳಗಾಗಿ ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಿಗದಿಪಡಿಸಿದ ಅವಧಿಯಲ್ಲಿ 
ಯಾರಿಂದಲೂ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಬಾರದೆ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕೈಮ್ ಅರ್ಜಿಯ 
ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ. 

ಕಾರ್ಮಿಕ ಅಧಿಕಾರಿ ಹಾಗೂ 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು 

ತುಮಕೂರು ಜಿಲ್ಲೆ, ತುಮಕೂರು. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ , ತುಮಕೂರು ಜಿಲ್ಲೆ , ತುಮಕೂರು 

ಸಂಖ್ಯೆ:ಕಾಅತು:ಕಾಪಕಾ: ಸಿಆರ್ - 66 / 09 , ದಿನಾಂಕ:24ನೇ ಡಿಸೆಂಬರ್ , 2009 
ಅರ್ಜಿದಾರರು : 

ಪ್ರತಿವಾದಿಗಳು : 
1) ಶ್ರೀಮತಿ ತಿಮ್ಮಕ್ಕ ವೈಫ್ :ಆಫ್, ಲೇಟ್ ವಿರುದ್ಧ 1) ನಾರಾಯಣಪ್ಪ ತಂದೆ ಈರಪ್ಪ , 
ಅರಸಪ್ಪ , ವಯಸ್ಸು 28 ವರ್ಷ . 

ವಯಸ್ಸು: 45 ವರ್ಷ, 
2) ನರಸಿಂಹರಾಜು ತಂದೆ ಲೇಟ್ ಅರಸಪ್ಪ , 12 ವಾಸ: ರಾಚನಹಳ್ಳಿ ಗ್ರಾಮ, ಅರೆಬಿಕ್ ಕಾಲೇಜ್ ಪೋಸ್ಟ್, 

ಬೆಂಗಳೂರು- 45. 
3) ತಿಮ್ಮರಾಜು ತಂದೆ ಲೇಟ್ ಅರಸಪ್ಪ , 9 2 ) ದಿ ಓರಿಯಂಟಲ್ ಇನ್‌ಕ್ಯೂರೆನ್ಸ್ ಕಂ .ಲಿ., ದಿ ಬ್ರಾಂಚ್ 
ವರ್ಷ (2 ,3 ಅಪ್ರಾಪ್ತ ಅರ್ಜಿದಾರರ ಪರವಾಗಿ ಆಫೀಸ್, 1ನೇ ಮಹಡಿ, ಟಿ. ಜಿ. ಎಂ .ಎ . ಬಿಲ್ಲಿಂಗ್, ಜೆ. ಸಿ. ರಸ್ತೆ , 
1ನೇ ಅರ್ಜಿದಾರರಾದ ತಾಯಿ ಪ್ರತಿನಿಧಿಸುವರು) ತುಮಕೂರು. 
4) ಲಕ್ಷ್ಮೀನರಸಮ್ಮ ವೈಫ್:ಆಫ್ ಲೇಟ್ 
ನರಸಿಂಹಯ್ಯ , ವಯಸ್ಸು 70 ವರ್ಷ. 
ವಾಸ: ಎಂ .ಬೇವನಹಳ್ಳಿ ಗ್ರಾಮ ಕೊರಟಗೆರೆ 
ತಾಲ್ಲೂಕು, ತುಮಕೂರು ಜಿಲ್ಲೆ. 

ಪ್ರಕಟಣೆ 
1ನೇ ಅರ್ಜಿದಾರರ ಪತಿ ಅರಸಪ್ಪ ಇವರು 1ನೇ ಪ್ರತಿವಾದಿಗಳ ಲಾರಿ ಸಂಖ್ಯೆ: ಕೆಎ - 04 - 6342 ಲಾರಿಯಲ್ಲಿ 
ಲೋಡರ್ ಅನ್‌ಲೋಡರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ದಿನಾಂಕ: 09. 09 . 2009ರಂದು ಹಿಂದುಪುರ - ಬೆಂಗಳೂರು ರಸ್ತೆ 
ಅಪ್ಪಣ್ಣಕಟ್ಟೆ ಹತ್ತಿರ ಆದ ಅಪಘಾತದಲ್ಲಿ ಆದ ಗಾಯಗಳ ಪರಿಣಾಮವಾಗಿ ಮೃತರಾಗಿರುತ್ತಾರೆಂದು ತುಮಕೂರು ಕಾರ್ಮಿಕ 
ಪರಿಹಾರ ಆಯುಕ್ತರಿಗೆ ತಿಳಿಸಿರುತ್ತಾರೆ. 


ವರ್ಷ . 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧, ೨೦೧೦ 

೩೨೧ 
ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಈ ಬಗ್ಗೆ 
ಏನಾದರೂ ತಮ್ಮ ಆಕ್ಷೇಪಣೆಗಳಿದ್ದರೆ ಅಥವಾ ತಾವೇನಾದರೂ ಮೃತರ ನಿಜವಾದ ವಾರಸುದಾರರು ಎಂದು 
ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂಥವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ 30 ದಿನಗಳ 
ಒಳಗಾಗಿ ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಿಗದಿಪಡಿಸಿದ ಅವಧಿಯಲ್ಲಿ 
ಯಾರಿಂದಲೂ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಬಾರದೆ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕೈಮ್ ಅರ್ಜಿಯ 
ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ. 

ಕಾರ್ಮಿಕ ಅಧಿಕಾರಿ ಹಾಗೂ 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು 

ತುಮಕೂರು ಜಿಲ್ಲೆ, ತುಮಕೂರು. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ , ತುಮಕೂರು ಜಿಲ್ಲೆ , ತುಮಕೂರು 

ಸಂಖ್ಯೆ :ಕಾಅತು:ಕಾಪಕಾ: ಸಿಆರ್ - 67 / 09 , ದಿನಾಂಕ:24ನೇ ಡಿಸೆಂಬರ್ , 2009 
ಅರ್ಜಿದಾರರು : 

ಪ್ರತಿವಾದಿಗಳು : 
1) ನಾರಾಯಣಪ್ಪ ತಂದೆ: ವಸಂತಪ್ಪ , ವಯಸ್ಸು: ವಿರುದ್ಧ 1) ನರಸಿಂಹಯ್ಯ ಬಿ.ಎನ್ . ತಂದೆ: ನರಸಣ್ಣ, ವಯಸ್ಸು:55 
50 ವರ್ಷ . 

ವರ್ಷ. 
2) ಲಕ್ಷ್ಮೀನರಸಮ್ಮ ವೈಫ್:ಆಫ್ ನಾರಾಯಣಪ್ಪ ವಾಸ: ಭೀಮನಹಳ್ಳಿ ಗ್ರಾಮ , ರಾಮಪುರ ಪೋಸ್ಟ್, 
ವಯಸ್ಸು 45 ವರ್ಷ, 

ಗೌರಿಬಿದನೂರು ತಾಲ್ಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. 
ವಾಸ: ಕೆಂಕೆರೆ ಗ್ರಾಮ, ಗೌರಿಬಿದನೂರು 2) ಯುನೈಟೆಡ್ ಇಂಡಿಯಾ ಇನ್‌ಕ್ಯೂರೆನ್ಸ್ ಕಂ . ಲಿ., 
ತಾಲ್ಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. 

ಬ್ರಾಂಚ್ ಆಫೀಸ್, ಪಿ. ಬಿ. ನಂ .16 , ಎಸ್. ಬಿ .ಎಲ್. ಟಿ. 
ಬಿಲ್ಲಿಂಗ್, ಪಾಲಿಟೆಕ್ನಿಕ್ ರಸ್ತೆ , ಚಿಂತಾಮಣಿ, ಸರ್ವಿಸ್ 
ಸೆಂಟರ್‌ ನಂ .54, ಜಯದೇವ ಕಾಂಪ್ಲೆಕ್ಸ್ , ಬಿ.ಹೆಚ್. ರಸ್ತೆ, 

ತುಮಕೂರು ಟೌನ್. 

ಪ್ರಕಟಣೆ 
ಅರ್ಜಿದಾರರ ಮಗ ರಾಮಕೃಷ್ಣ ಇವರು 1ನೇ ಪ್ರತಿವಾದಿಗಳ ಟ್ರಾಕ್ಟರ್/ ಟ್ರೈಲರ್ ಸಂಖ್ಯೆ: ಕೆಎ - 04 - ಟಿ - 3066 /3067 
ಟ್ರ್ಯಾಕ್ಟರ್ / ಟ್ರೈಲರ್ ನಲ್ಲಿ ಲೋಡರ್ ಅನ್‌ಲೋಡರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ದಿನಾಂಕ:27. 05.2009ರಂದು ಶಿರಾ 
ಎನ್ .ಎಚ್ - 4 ರಸ್ತೆ ಕುಂಟೆಗೌಡನಹಳ್ಳಿ ಗೇಟ್ ಹತ್ತಿರ ಆದ ಅಪಘಾತದಲ್ಲಿ ಆದ ಗಾಯಗಳ ಪರಿಣಾಮವಾಗಿ 
ಮೃತರಾಗಿರುತ್ತಾರೆಂದು ತುಮಕೂರು ಕಾರ್ಮಿಕ ಪರಿಹಾರ ಆಯುಕ್ತರಿಗೆ ತಿಳಿಸಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಈ ಬಗ್ಗೆ 
ಏನಾದರೂ ತಮ್ಮ ಆಕ್ಷೇಪಣೆಗಳಿದ್ದರೆ ಅಥವಾ ತಾವೇನಾದರೂ ಮೃತರ ನಿಜವಾದ ವಾರಸುದಾರರು ಎಂದು 
ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂಥವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ 30 ದಿನಗಳ 
ಒಳಗಾಗಿ ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಿಗದಿಪಡಿಸಿದ ಅವಧಿಯಲ್ಲಿ 
ಯಾರಿಂದಲೂ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಬಾರದೆ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕೈಮ್ ಅರ್ಜಿಯ 
ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ. 

ಕಾರ್ಮಿಕ ಅಧಿಕಾರಿ ಹಾಗೂ 
ಪಿ . ಆರ್.16 

ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು 

- ತುಮಕೂರು ಜಿಲ್ಲೆ , ತುಮಕೂರು. 
ಕಾರ್ಮಿಕ ಅಧಿಕಾರಿಗಳು ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ , ಕೊಪ್ಪಳ ಜಿಲ್ಲೆ, ಕೊಪ್ಪಳ 

ಪ್ರಕಟಣೆ ಸಂಖ್ಯೆ:ಕಾಲಿಕೆ / ಕಾನಪ/ ಮ . ಪ್ರ / ಸಂಖ್ಯೆ:158:2009, ದಿನಾಂಕ :14ನೇ ಡಿಸೆಂಬರ್, 2009 
ಅರ್ಜಿದಾರರು: 

ಪ್ರತಿವಾದಿಗಳು: 
1) ಮಲಿಯಪ್ಪ ತಂದೆ ಹನುಮಂತಪ್ಪ ನಿರೂಳಿ ವಿರುದ್ದ 1) ಹನುಮಂತ ತಂದೆ ಹನುಮಂತ ಬಳ್ಳಾರಿ ಉ : ಟ್ಯಾಕ್ಟರ್ 
2) ಶ್ರೀಮತಿ ನೀಲಮ್ಮ ಗಂಡ: ಮಲಿಯಪ್ಪ ಚಾಲಕ , ಸಾ :ಗಡ್ಡಿ, ತಾ : ಗಂಗಾವತಿ. 
ನಿರೂಳಿ 

2) ಕನಕಪ್ಪ ತಂದೆ ದುರುಗಪ್ಪ ಭೀಮನೂರು, ಸಾ:ರಾಮದುರ್ಗಾ 
ಉಭಯ ಅರ್ಜಿದಾರರ ವಾಸ: ಉಡುಕಲ್, ತಾ : ಗಂಗಾವತಿ. 
ತಾ : ಗಂಗಾವತಿ. 

3) ಮೆ : ಯುನೈಟೆಡ್ ಇಂಡಿಯಾ ಇನ್ಸೂರೆನ್ಸ್ ಕಂ . ಲಿ., ಬಳ್ಳಾರಿ. 


೩೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧, ೨೦೧೦ 

ಭಾಗ - ೩ 
ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಮೃತ: ಶ್ರೀ /ಶ್ರೀಮತಿ 
ಹನುಮಂತಪ್ಪ ಎಂಬುವವರು ಪ್ರತಿವಾದಿಯವರಲ್ಲಿ ಕೆಲಸ ನಿರ್ವಹಿಸುತ್ತಿರುವಾಗ ದಿನಾಂಕ : 21 .09 . 2008 ರಂದು 
ಕೆಲಸದಿಂದುಂಟಾದ ಅಪಘಾತದಿಂದ ಮೃತ ಹೊಂದಿರುತ್ತಾರೆ, ಎಂದು ವಿವರಿಸುತ್ತಾ ಕಾರ್ಮಿಕ ನಷ್ಟ ಪರಿಹಾರ ಕಾಯ್ದೆ 1923ರ 
ಅಡಿಯಲ್ಲಿ ಧನ ಕೋರಿ ಅವಲಂಬಿತ ವಾರಸುದಾರರೆಂದು ಹೇಳಿಕೊಂಡು ಮೃತ ಹನುಮಂತಪ್ಪ ಇವರ ವಾರಸುದಾರರಾದ 
ಶ್ರೀ /ಶ್ರೀಮತಿ (1) ಮಲಿಯಪ್ಪ ಮತ್ತು ಶ್ರೀಮತಿ ನೀಲಮ್ಮ ಗಂಡ ಮಲಿಯಪ್ಪ ಎಂಬುವವರು ಈ ನ್ಯಾಯಾಲಯಕ್ಕೆ ಅರ್ಜಿಯನ್ನು 
ಸಲ್ಲಿಸಿರುತ್ತಾರೆ. 

- ಆದ ಕಾರಣ ಈ ಬಗ್ಗೆ ಆಕ್ಷೇಪಣೆ ಇದ್ದಲ್ಲಿ ತಾವೇನಾದರೂ ಅಥವಾ ತಾವೂ ಸಹ ಮೃತ ಹೊಂದಿದವರ ನಿಜವಾದ 
ವಾರಸುದಾರರೆಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂಥವರು ಈ ಪ್ರಕಟಣೆಯನ್ನು ಈ ನ್ಯಾಯಾಲಯದ 
ಸೂಚನಾಫಲಕದಲ್ಲಿ ಪ್ರದರ್ಶಿಸಿದ ಅಥವಾ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡ ಅಥವಾ ಸ್ಥಳೀಯ ದಿನ ಪತ್ರಿಕೆಯಲ್ಲಿ 
ಪ್ರಕಟಗೊಂಡ 30 ದಿನಗಳೊಳಗಾಗಿ ಆಕ್ಷೇಪಣೆ ಅಥವಾ ಅರ್ಜಿ ಸಲ್ಲಿಸಬಹುದಾಗಿದೆ ಎಂದು ಮತ್ತು ಸದರಿ ಅವಧಿಯಲ್ಲಿ 
ಯಾರಿಂದಲೂ ಆಕ್ಷೇಪಣೆ ಅಥವಾ ಅರ್ಜಿ ಬಾರದಿದ್ದಲ್ಲಿ ಸದರಿ ಅವಧಿ ಮುಗಿದ ನಂತರ ಮೇಲ್ಕಾಣಿಸಿದ ಅರ್ಜಿದಾರರ 
ಅರ್ಜಿಯನ್ನೇ ಮುಂದಿನ ವಿಚಾರಣೆಗಾಗಿ ತೆಗೆದುಕೊಳ್ಳಲಾಗುವುದೆಂದು ಈ ಪ್ರಕಟಣೆ ಮೂಲಕ ತಿಳಿಯಪಡಿಸಲಾಗಿದೆ. 

ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು , 
ಪಿ. ಆರ್.1355 

ಕೊಪ್ಪಳ ಜಿಲ್ಲೆ, ಕೊಪ್ಪಳ. 
PROCEEDINGS OF THE ASSISTANT COMMISSIONER OF COMMERCIAL TAXES , 

(LOCAL VAT OFFICE-270, MANGALORE, 

DATED : 22ND DECEMBER, 2009, PHONE : 0824 - 2427079 
Present: A .M . Somashekharaiah , ACCT (LVO -270), Mangalore. 
Subject : Loss of One “ C ” Form in case of M /s Mohtisham Builders & Developers , Mangalore . 

Read : Letter Dated :23. 11. 2009 of M /s Mohtisham Builders & Developers, Mangalore. 
Preamble : 

M /s Mohtisham Builders & Developers, Mangalore is a registered dealer borne on the files of this 
office bearing TIN NO .29730391248 . The dealer in his letter cited at read above has intimated that Two 
“ C ” Forms bearing Sl. No .TCK 2306023 & TCK 2306024 issued by this office are lost in the course of 
transit of documents on the way of Light House Hill Road , Mangalore. 

M /s Mohtisham Builders & Developers, Mangalore has produced the proof for having filed the 
complaint to Police Authorities and executed indemnity bond Dated :23. 11.2009 in favour of the 
Government as laid down under Rule 12 (2 ) and 12 (9 ) of CST Act 1956 . 

Since the Two filled " C " Forms bearing Sl.No. TCK 2306023 & TCK 2306024 are to be Treated as 
lost in transit and are to be treated as invalid . 
Hence this order . 

Order No .ACCT /LVO - 270/CR /2009 - 10 , Dated: 22nd December, 2009 
In view of the Circumstances explained above the filled Two “C ” Forms bearing SI.No. TCK 
2306023 & TCK 2306024 issued by this office on 22 .09 .2005 are treated as lost in transit between 
Mangalore City . 

A . M . SOMASHEKHARIAHA 
Asst . Commissioner of Commercial Taxes , 

Local Vat Office - 270 , Mangalore . 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧, ೨೦೧೦ 

೩೨೩. 
OFFICE OF THE ASSISTANT COMMISSIONER OF COMMERCIAL TAXES , 

LOCAL VAT OFFICE - 270 , MANGALORE 

NOTIFICATION 
Notified Authority Under Rule 6 (i) of the CST (Karnataka ) Rules 1957 

No. ACCT/LVO -270 /CR -/09- 10 , Dated : 22nd December, 2009 
By virtue of the provision of Rule 12(2 ) of the CST (Registration & turnover) Rules 1957 and Rule 
6 ( e ) and 6 (i) of CST (Karnataka ) Rules 1957 , it is hereby notified for general information that the 
declarations in Form - C described below is declared to be lost while in transit . 
Number 

Name and address Registration The Address of Date of Whether 
No. (including code of the dealer to Certificate the dealer to issue of Lost/ 
No.) of 

whom declaration No. of the whom the Forms by Stolen / 
declaration Forms/ is / are dealer under declaration is / the dealer Destroyed 
Forms Lost/ issued by the CST Act are sent 
Destroyed or department, with 1956 
stolen 

date of “ C ” Form 


SI, 


Remarks 


issue 


“ C ” 


Forms | M / s 


Mohtisham | TIN : 


Esco Sanitation | 22. 09 . 2008 | Lost 


No.TCK 2306023 


Builders 


| 29730391248 


Wazirpur 


Industrial Area , 


Developers , 
Mangalore 


New Delhi 


TIN :7376283 


- do 


| 


-do 


- do 


2. TCK 2306024 | -do- | -do 

A .M . SOMASHEKHARIAHA 
PR- 1354 

Asst . Commissioner of Commercial Taxes, 

Local Vat Office - 270 ,Mangalore . 

ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರ ಕಛೇರಿ 

ನಂ . ಡಿಆರ್‌ಡಿ: ಎಲ್‌ಕೂಡಿ:ಸಿಆ‌ :20 :2009 - 10 , ದಿನಾಂಕ:7ನೇ ಡಿಸೆಂಬರ್ , 2009 
ವಿಷಯ : ಸ್ಥಗಿತಗೊಂಡಿರುವ ವಾಣಿ ವಿಲಾಸ ಸಾಗರ ಜಲಾಶಯ ನೀರು ಬಳಕೆದಾರರ ಸಹಕಾರ ಸಂಘ ನಿ., 

ರಂಗನಾಥಪುರ ಹಿರಿಯೂರು ತಾಲ್ಲೂಕು ಇದನ್ನು 1959 ನೇ ಕ.ಸ. ಸಂ . ಕಾ . ಕಲಂ 72 ಮತ್ತು 73 ರನ್ವಯ 

ಸಮಾಪನೆಗೊಳಿಸುವ ವಿಚಾರ. 
ಉಲ್ಲೇಖ:1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಇವರ ಪತ್ರದ ಸಂಖ್ಯೆ: 

ಸನಿ: 30:ಸಿಆ‌ : 33 / 08 - 09 , ದಿನಾಂಕ: 28 . 07 .2009 . 
2) ಈ ಕಛೇರಿಯ ಕಾರಣ ಕೇಳಿ ನೋಟೀಸು ಸಮ ಸಂಖ್ಯೆ: ದಿನಾಂಕ: 30.09.2009. 
3) ಜಾರಿಗಾರ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಛೇರಿ, ಚಿತ್ರದುರ್ಗ ಇವರ ಪತ್ರ 

ದಿನಾಂಕ:16.11.2009 . 
ಪ್ರಸ್ತಾವನೆ: 

ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಉಪ ವಿಭಾಗ, ಚಿತ್ರದುರ್ಗ ಇವರು ಉಲ್ಲೇಖ (1) ರಲ್ಲಿ ಕಾಣಿಸಿದ 
ಪ್ರಸ್ತಾವನೆ ಪ್ರಕಾರ ವಾಣಿ ವಿಲಾಸ ಸಾಗರ ಜಲಾಶಯ ನೀರು ಬಳಕೆದಾರರ ಸಹಕಾರ ಸಂಘ ನಿ., ರಂಗನಾಥಪುರ 
ಹಿರಿಯೂರು ತಾಲ್ಲೂಕು ಸಂಘದ ನೋಂದಣಿ ಸಂಖ್ಯೆ: ಸನಿ :30 /70.ಆರ್. ಜಿ.ಎಸ್ /30479 /2000 - 01 ದಿನಾಂಕ:24 .02 . 2001 
ಈ ಸಂಘದ ಕಾರ್ಯ ಚಟುವಟಿಕೆಗಳು ಅನೇಕ ವರ್ಷಗಳಿಂದ ಸ್ಥಗಿತಗೊಂಡಿರುತ್ತದೆ. ಸಂಘದ ಆಡಳಿತ ಸಮಿತಿಯವರು 
ಅಭಿವೃದ್ಧಿ ಬಗ್ಗೆ ಗಮನಹರಿಸುವಲ್ಲಿ ವಿಫಲರಾಗಿರುತ್ತಾರೆ ಮತ್ತು ಸಂಘವನ್ನು ಪುನಃಶ್ವೇತನಗೊಳಿಸುವಲ್ಲಿ ಆಸಕ್ತಿ 
ಇರುವುದಿಲ್ಲವೆಂದು ಸಲ್ಲಿಸಿ, ಸಂಘವನ್ನು ಸಮಾಪನೆಗೊಳಿಸಲು ಕೋರಿರುತ್ತಾರೆ. ಈ ಬಗ್ಗೆ ಉಲ್ಲೇಖ ( 2) ರ ನೋಟೀಸನ್ನು ಈ 
ಕಛೇರಿಯಿಂದ ನೀಡಿದ್ದು, ಸಂಘದ ಆಡಳಿತ ಮಂಡಳಿಯವರಿಗೆ ನೋಟೀಸು ಜಾರಿಯಾದ ಬಗ್ಗೆ ಉಲ್ಲೇಖ (3) ರಲ್ಲಿ ಸ್ವೀಕೃತಿ ಈ 


೩೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧, ೨೦೧೦ 

ಭಾಗ - ೩ 
ಕಛೇರಿಗೆ ತಲುಪಿದೆ, ಆದಾಗ್ಯೂ ಅವರು ಯಾವುದೇ ಸಮಜಾಯಿಷಿ ಅಥವಾ ಪ್ರತಿಕ್ರಿಯೆಯನ್ನು ನೀಡದೇ ನಿರುತ್ಸಾಹ 
ತೋರಿಸಿರುತ್ತಾರೆ. ಈ ಸಂಘದಿಂದ ಸಂಘದ ಸದಸ್ಯರಿಗೆ ಯಾವ ರೀತಿಯ ಪ್ರಯೋಜನವೂ ದೊರೆಯುತ್ತಿಲ್ಲ. ಇದರಿಂದ 
ಸಂಘವು ಪುನಃಶ್ವೇತನಗೊಳಿಸುವ ಹಂತವನ್ನು ಮೀರಿರುತ್ತದೆ. ಸಂಘವನ್ನು ಇದೇ ರೀತಿ ಮುಂದುವರಿಸಲು ಬಿಟ್ಟಲ್ಲಿ ಸಂಘವು 
ಇನ್ನಷ್ಟು ಅಧೋಗತಿಗೆ ಹೋಗುವ ಸಂಭವವಿರುವುದರಿಂದ ಸಮಾಪನೆಗೊಳಿಸುವುದೇ ಸೂಕ್ತವೆಂದು ಅಭಿಪ್ರಾಯಪಟ್ಟು ಈ 
ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 

ಆದೇಶ 
ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಮತ್ತು 1959ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 
72 (2) ರನ್ವಯ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಎಂಡಬ್ಲ್ಯೂ :69:ಸಿಎಲ್ ಎಂ : 2001 ದಿನಾಂಕ: 21.11.2001ರ ಪ್ರಕಾರ 
ದತ್ತವಾದ ಅಧಿಕಾರದನ್ವಯ ಇಲ್ಯಾಸ್ ಉಲ್ಲಾ ಷರೀಫ್ ಸಹಕಾರ ಸಂಘಗಳ ಉಪನಿಬಂಧಕರು , ಚಿತ್ರದುರ್ಗ ಜಿಲ್ಲೆ , ಚಿತ್ರದುರ್ಗ 
ಆದ ನಾನು ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ, ಸ್ಥಗಿತಗೊಂಡಿರುವ ವಾಣಿ ವಿಲಾಸ ಸಾಗರ ಜಲಾಶಯ ನೀರು 
ಬಳಕೆದಾರರ ಸಹಕಾರ ಸಂಘ ನಿ . ರಂಗನಾಥಪುರ ಹಿರಿಯೂರು ತಾಲ್ಲೂಕು ಇದನ್ನು ಸಮಾಪನೆಗೊಳಿಸಿ, 1959ನೇ ಕರ್ನಾಟಕ 
ಸಹಕಾರ ಸಂಘಗಳ ಕಾಯ್ದೆ ಕಲಂ 73(1) ಅನ್ವಯ ಸಹಕಾರ ಅಭಿವೃದ್ಧಿ ಅಧಿಕಾರಿ , ಹಿರಿಯೂರು ಇವರನ್ನು ಸಂಘದ 
ಸಮಾಪನಾಧಿಕಾರಿಯನ್ನಾಗಿ ಅಧಿಕ ಪ್ರಭಾರದಲ್ಲಿ ನೇಮಿಸಿರುತ್ತೇವೆ. ಸಮಾಪನಾಧಿಕಾರಿಯು ಸಂಘದ ವಿಶಿಷ್ಟ ಪ್ರಭಾರವನ್ನು 
ಮತ್ತು ಸಂಘದ ಆಸ್ತಿಗಳನ್ನು ಸಂಘದ ಕಾರ್ಯದರ್ಶಿ ಅಥವಾ ಸಂಘದ ಪ್ರಭಾರ ಹೊಂದಿದ ಯಾವುದೇ ವ್ಯಕ್ತಿಯಿಂದ 
1959ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 73(1) ಮತ್ತು 74ರ ನಿಯಮದ ಪ್ರಕಾರ ಪಡೆದುಕೊಳ್ಳತಕ್ಕದ್ದು. 

ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನಾಂಕ:07 .12.2009 ರಂದು ಈ ಆದೇಶವನ್ನು 
ಹೊರಡಿಸಿರುತ್ತೇನೆ. 

ಸಹಕಾರ ಸಂಘಗಳ ಉಪ ನಿಬಂಧಕರು, 
ಪಿ . ಆರ್ .1357 

ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ . 
PROCEEDINGS OF THE ASSISTANT COMMISSIONER OF COMMERCIAL TAXES , LOCAL VAT 

OFFICE -270 , MANGALORE, DATED: 22ND DECEMBER , 2009 
Present: A .M . Somashekhariah , ACCT (LVO -270 ), Mangalore . 
Subject: Loss of seven “ C ” Form in case of M /s The central Arecanut & Cocoa Marketing & 

Processing Co-Operative Ltd ., Varanashi towers , Mission Street, Mangalore . 
Read : Letter Dated : 15 . 12 .2009 of M /s The Central Arecanut & Cocoa Marketing & Processing 

Co -Operative Ltd., Varanashi Towers , Mission Street, Mangalore. 
Preamble : 

Central Arecanut & Cocoa Ltd ., Varanashi Towers , Mission Street, Mangalore is a registered 
dealer borne on the files of this office bearing TIN No . 29760094557 . The dealer in his letter cited at read 
above has intimated that Seven “ C ” Forms bearing Sl. No .TCK - R 3806540 , 3806541 , 3806542, 3806543 , 
TCK -R 3815679 , 3815680 , TCK -R 3806573 issued by this office are lost in the course of transit by the 
dealer M / s Godhavari Cocoa Traders, Eluru , Andhra Pradesh . 

M /s Central Areacanut & Cocoa Marketing & Processing Co -Operative Ltd ., Varanashi Towers, 
Mission Street, Mangalore has produced the proof for having filed the complain to Police Authorities and 
executed indemnity bond Dated : 15 . 12 . 2009 in favour of the Government as laid down under Rule 12 (2 ) 
and 12( 9 ) of CST Act 1956 . 

Since the Seven “ C ” form filled bearing Sl. No .TCK - R 3806540, 3806541 , 3806542 , 3806543, 
TCK -R 3815679, 3815680 , TCK -R 3806573 are to be treated as lost in transit and are to be treated as 
invalid . Hence this order . 

Order No .ACCT/LVO - 270 /CR -4 /2009 - 10 , Dated : 23rd December, 2009 
In view of the Circumstances explained above the filled Seven “ C ” Forms bearing Sl.No . TCK -R 
3806540, 3806541, 3806542 , 3806543, TCK - R 3815679, 3815680 , TCK - R 3806573 issued by this office 
on 21.08 .2007 are treated as lost in transit by the dealer M /s Godavari Cocoa Traders , Eluru , Andra 
Pradesh . 

A .M . SOMASHEKHARIAHA 
Asst . Commissioner of Commercial Taxes, 

Local Vat Office - 270,Mangalore . 


The Addre 


No . 


1. 


xuan - ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧ , ೨೦೧೦ 

2993 
OFFICE OF THE ASSISTANT COMMISSIONER OF COMMERCIAL TAXES, 

LOCAL VAT OFFICE -270, MANGALORE 

NOTIFICATION 
Notified Authority Under Rule 6 (i) of the CST (Karnataka ) Rules 1957 

No .ACCT/LVO - 270 /CR /09 - 10 , Dated : 23rd December , 2009 
By virtue of the provision of Rule 12 ( 2) of the CST (Registration & turnover) Rules 1957 and Rule 
6 ( e ) and 6 (i) of CST (Karnataka ) Rules 1957 , it is hereby notified for general information that the 
declarations in Form - C described below is declared to be lost while in transit . 
si. Number Name and address Registration 

Date of Whether Remarks 
( including 

of the dealer to Certificate the dealer to issue of Lost/ 
code No.) of whom declaration No . of the whom the Forms by Stolen / 
declaration Forms/ is/are dealer under declaration is the dealer Destroyed 
Forms Lost issued by the CST Act are sent 
Destroyed or department, with 1956 
stolen 

date of “ C ” Form 

issued 
“ C ” Forms No . M /s The Central TIN : 

Godhavari 

Lost 
Sl.No. TCK -R Arecanut & Cocoa 29760094557 Cocoa Traders 
3806540 ,3806541, Marjeting & 

Eleuru , Andra 
3806542 , 3906543, Processing Co 

Pradesh 
TCK -R 3815679 , Operative Ltd ., 
3815680 , 

Varanashi Towers , 
TCK -R 3806573 Mission Street, 

Mangalore . 
Encl: 
1) Ltr. of M /s Campco Ltd.,Mangalore , Dated :15 .12. 2009 . 
2 ) Indemnity Bond In Form - G -2 Sets . 
3 ) Police complaint Copy Dated : 16 . 11.2009 
4 ) Paper Advertisment copy 
5 ) Ltr . Of Comml. Tax Officer Eluru, A .P . Dated :10 .09. 2009 . 

A . M . SOMASHEKHARIAHA 
PR - 1361 

Asst. Commissioner of Commercial Taxes, 

Local Vat Office- 270 , Mangalore . 
OFFICE OF THE 11TH ADDL . CHIEF METRO POLITON MAGISTRATE , 

BANGALORE CITY DRAFT NOTIFICATION 
It is hereby notified to the general public that the following unclaimed vehicles are in the custody 
as Ashoknagar Police Station , Bangalore City which are seized under various cases. 
Si. Crime No . P .F.No. 

Chassis No . & Engine No . 
No . & Sec . 

C .Misc. 78 /09 1) Bajaj Pulsar 150 cc Motor Cycle , KA-50 - E -402 , Black colour, 
196 /09 

Chassis No. MD2DHDHZZNCC71006 , 
Eng. No . DHGBNC07764. 
2 ) Honda Activa KA -04 -EJ8292 , Golden Yellow colour, 
Chassis No . ME4JF085F28080393 , 
Eng. No . JF08E0082669 
3 ) T . V . S . Victor Motor Cycle , KA -01- V6865 , Blue colour , 
Chas.No . N3307F598805 , Eng.No . N3307M599357 


ಭಾಗ- ೩ 


೩೨೬ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧, ೨೦೧೦ 
Crime No. P . F .No . 

Chassis No. & Engine No . 
& Sec. 

4 ) T.V . S. XL Super Mophed KA-03 -EU930 , Green colour 
Chas . No. MD621AD1562A98448 , 
Eng .No. MD621AD1562A98448. 
5 ) Bajaj Pulsar Motor Cycle KA -01 -X809 , Black colour 
Chas . No. DHVBLE36385, 
Eng.No . DHGBLE35604 . 
6 ) Bajaj Kawasaki Boxer M /cycle KA -05 -EE -2975 , Black colour 
Chas. No . DFFBGM95183 , 
Eng . No. DFMBGM24231 . 
7 ) Yamaha RX - 100 M /cycle TN - 22-Q9884 , Black colour 
Chas . No. 04A -IL7019184 

Eng. No .IL7019184 . 
Any persons having right to claim the above vehicles shall approach the Ashoknagar Police 
Station with necessary document within one months from the date of publication any filling which the 
above vehicle will confiscated to Government. 
Any claims received after the due date will not be entertained . 

Addl. ChiefMetropolitan Magistrate , 
PR-1296 

Mayo hall, Bangalore . 
ಕೃಷಿ ಆಯುಕ್ತರು ಹಾಗೂ ಶಿಸ್ತು ಪ್ರಾಧಿಕಾರಿಗಳು, ಬೆಂಗಳೂರು ಇವರ ನಡವಳಿಗಳು 
ವಿಷಯ : ಜಂಟಿ ಕೃಷಿ ನಿರ್ದೇಶಕರು ಕೋಲಾರ ರವರು ದಿನಾಂಕ:30.06.2003 ರಂದು ಸಹಾಯಕ ಕೃಷಿ 

ನಿರ್ದೆಶಕರು ಶ್ರೀನಿವಾಸಪುರ ಕಛೇರಿಗೆ ಅನಿರೀಕ್ಷಿತ ಭೇಟಿ ಹಾಗೂ ಸಿಬ್ಬಂದಿ ಗೈರು ಹಾಜರಿ ಬಗ್ಗೆ . 

ಶಿಸ್ತುಕ್ರಮ . 
ಓದಲಾಗಿದೆ: 1) ಜಂಟಿ ಕೃಷಿ ನಿರ್ದೆಶಕರು, ಕೋಲಾರ ರವರ ಪತ್ರಸಂಖ್ಯೆ : ಜಕ್ಸನಿ/ ಕೋ / ವಿಚಾರಣೆ / ಅಧೀಕ್ಷಕರು/ 

ಶ್ರೀಪುರ /2003 - 04 /705 , ದಿನಾಂಕ:04.07.2003. 
2) ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಕೋಲಾರ ರವರ ಆದೇಶ 

ಸಂಖ್ಯೆ: ಜಿಪಂಕೋ / ಇಎಸ್‌ಟಿ- 3/ ಸಿಸಿಎ /29 /2003 - 04, ದಿನಾಂಕ:05.07.2003 , 18.10.2003 

ಮತ್ತು 01.03.2004 . 
3) ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್, ಕೋಲಾರ ರವರ ಆದೇಶ 

ಸಂಖ್ಯೆ: ಜಿಪಂಕೋ / ಸಿಬ್ಬಂದಿ-3 /ಸಿಸಿಎ / 29 /2003 - 04 , ದಿನಾಂಕ: 24 .01.2007. 
4) ಸರ್ಕಾರದ ಆದೇಶ ಸಂಖ್ಯೆ: ಕೃತೋಇ195 ಕೃಪಸೇ 2007 , ದಿನಾಂಕ:18. 08.2007. 
5) ಸಂಖ್ಯೆ: ಸಿಬ್ಬಂದಿ -1/ವಿಚಾರಣೆ- 2 /09/2003 - 04, ದಿನಾಂಕ:23.09. 2009, 2ನೇ ಕಾರಣ ಕೇಳುವ 

ಸೂಚನಾ ಪತ್ರ ಜಾರಿ . 
6) ಶ್ರೀ ಟಿ.ಆರ್‌. ರಾಜಗೋಪಾಲ್, ದ್ವಿತೀಯ ದರ್ಜೆ ಸಹಾಯಕ ಇವರ ಸ್ವೀಕೃತಿ ಪತ್ರ 

ದಿನಾಂಕ: 06 . 09 .2009 ಹೇಳಿಕೆ ದಿನಾಂಕ :15 .10 .2009 . 
ಪ್ರಸ್ತಾವನೆ : 

ದಿನಾಂಕ:30.06.2003 ರಂದು ಜಂಟಿ ಕೃಷಿ ನಿರ್ದೆಶಕರು, ಕೋಲಾರ ಇವರು ಸಹಾಯಕ ಕೃಷಿ ನಿರ್ದೆಶಕರು 
ಶ್ರೀನಿವಾಸಪುರ ಕಛೇರಿಗೆ ಅನಿರೀಕ್ಷಿತ ಭೇಟಿ ನೀಡಿದಾಗ ಕಛೇರಿಯ ಸಿಬ್ಬಂದಿಯಾದ ಶ್ರೀ ಎಂ . ವಿ. ವನಕೇರಿ, ಕೃಷಿ ಸಹಾಯಕ 
ಶ್ರೀ ಶಿವಕುಮಾರ್‌ ಕೃಷಿ ಸಹಾಯಕ ಮತ್ತು ಶ್ರೀ ಟಿ . ಆರ್‌. ರಾಜಗೋಪಾಲ್, ದ್ವಿತೀಯ ದರ್ಜೆ ಸಹಾಯಕ ಇವರುಗಳು 
ಅನಧಿಕೃತ ಗೈರು ಹಾಜರಿಯಾಗಿರುತ್ತಾರೆ. ದಿನಾಂಕ:04.07.2003 ರಂದು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ 
ಕ್ಯಾಬಿನೆಟ್ ಸಭೆ ಕಮಿಟಿ ಬರಪರಿಹಾರ ಕಾಮಗಾರಿ ಪ್ರಗತಿ ಪರಿಶೀಲನಾ ಸಭೆಯ ತೀರ್ಮಾನದಂತೆ ಇವರುಗಳ ವಿರುದ್ಧ ಶಿಸ್ತಿನ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧ , ೨೦೧೦ 

೩೨೭ 
ಕ್ರಮಕೈಗೊಳ್ಳಲು ಜಂಟಿ ಕೃಷಿ ನಿರ್ದೆಶಕರು, ಕೋಲಾರ ರವರು ಪ್ರವಾಸದ ಟಿಪ್ಪಣಿಯೊಂದಿಗೆ ಓದಲಾದ ಕ್ರಮಸಂಖ್ಯೆ (1) ರಲ್ಲಿ 
ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು , ಜಿಲ್ಲಾ ಪಂಚಾಯತ್, ಕೋಲಾರ ರವರಿಗೆ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 

ಕಾರ್ಯನಿರ್ವಾಹಕ ಅಧಿಕಾರಿಗಳು , ಜಿಲ್ಲಾ ಪಂಚಾಯತ್ ಕೋಲಾರ ರವರು ಸದರಿ ನೌಕರರುಗಳನ್ನು 
ಅನಧಿಕೃತ ಗೈರು ಹಾಜರಿ ಆರೋಪದ ಮೇಲೆ ಓದಲಾದ ಕ್ರಮಸಂಖ್ಯೆ ( 2) ರಲ್ಲಿ ವಿಚಾರಣೆ ಬಾಕಿ ಇರಿಸಿ ಸರ್ಕಾರಿ ಸೇವೆಯಿಂದ 
ಅಮಾನತ್ತುಗೊಳಿಸಿ ಆದೇಶಿಸಿದೆ. ಸದರಿ ನೌಕರರನ್ನು ಸೇವೆಗೆ ಪುನರ್ ನೇಮಕ ಮಾಡಲಾಗಿದೆ. ಇವರುಗಳ ವಿರುದ್ದ 
ನಿಯಮಾನುಸಾರ ಕರ್ನಾಟಕ ನಾಗರೀಕ ಸೇವಾ ( ವರ್ಗಿಕರಣ , ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು 1957ರ 
ನಿಯಮ 11ರಡಿಯಲ್ಲಿ ದೋಷಾರೋಪಣೆ ಪಟ್ಟಿ ಜಾರಿ ಮಾಡಿ ವಿಚಾರಣೆ ಕೈಗೊಂಡಿರುತ್ತಾರೆ. ವಿಚಾರಣಾ ವರದಿಯಲ್ಲಿ ಶ್ರೀ 
ಎಂ . ವಿ. ವನಕೇರಿ, ಕೃಷಿ ಸಹಾಯಕ, ಶ್ರೀ ಶಿವಕುಮಾರ, ಕೃಷಿ ಸಹಾಯಕ ಇವರ ಮೇಲಿನ ಆರೋಪವು 
ಸಾಬೀತಾಗಿರುವುದರಿಂದ ದಂಡನೆ ವಿಧಿಸಿದೆ. ಶ್ರೀ ಟಿ .ಆರ್‌. ರಾಜಗೋಪಾಲ್, ದ್ವಿತೀಯ ದರ್ಜೆ ಸಹಾಯಕ ಇವರು ಖಾಯಂ 
ಪೂರ್ವ ಸೇವಾ ಅವಧಿಯಲ್ಲಿಯೇ ದಿನಾಂಕ:07 .03.2003 ರಿಂದ 30.09.2006 ರವರೆಗೆ ದೀರ್ಘ ಅವಧಿಗೆ ಕರ್ತವ್ಯಕ್ಕೆ 
ಅನಧಿಕೃತ ಗೈರು ಹಾಜರಿಯಾಗಿರುವುದರಿಂದ ವಿಚಾರಣಾ ಸಮಯದಲ್ಲಿ ಆರೋಪವು ದೃಢಪಟ್ಟಿರುತ್ತದೆ . 

ಓದಲಾದ ಕ್ರಮಸಂಖ್ಯೆ ( 3) ರ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು , ಜಿಲ್ಲಾ ಪಂಚಾಯತ್, ಕೋಲಾರ ರವರ 
ಆದೇಶದಲ್ಲಿ ಆರೋಪಿತ ನೌಕರರಾದ ಶ್ರೀ ಟಿ. ಆರ್‌. ರಾಜಗೋಪಾಲ್, ದ್ವಿತೀಯ ದರ್ಜೆ ಸಹಾಯಕ, ಸಹಾಯಕ ಕೃಷಿ 
ನಿರ್ದೆಶಕರು, ಶ್ರೀನಿವಾಸಪುರ ಇವರನ್ನು ಖಾಯಂಪೂರ್ವ ಸೇವಾ ನಿಯಮಾವಳಿಗಳ ನಿಯಮದಡಿಯಲ್ಲಿ ಸೇವೆಯಿಂದ 
ವಜಾಗೊಳಿಸಲು ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುವುದು ಎಂದು ತಿಳಿಸಿ ಪ್ರಸ್ತಾವನೆಯನ್ನು ಇಲಾಖೆಗೆ ಸಲ್ಲಿಸಿರುತ್ತಾರೆ. 

ಶ್ರೀ ಟಿ . ಆರ್‌. ರಾಜಗೋಪಾಲ್, ದ್ವಿತೀಯ ದರ್ಜೆ ಸಹಾಯಕ, ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, 
ಶ್ರೀನಿವಾಸಪುರ ಇವರು ದಿನಾಂಕ:07. 03.2003 ರಿಂದ 30. 09 . 2006 ರವರೆಗೆ ಅನಧಿಕೃತ ಗೈರು ಹಾಜರಿ ಆರೋಪದ ಬಗ್ಗೆ 
ಇವರನ್ನು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು , ಜಿಲ್ಲಾ ಪಂಚಾಯತ್, ಕೋಲಾರ ರವರು ದಿನಾಂಕ: 05.07.2003 ರ 
ಆದೇಶ ಸಂಖ್ಯೆ : ಜಿಪಂಕೋ / ಇಎಸ ಟಿ - 3/ ಸಿಸಿಎ /29 /2003 - 04 ರಲ್ಲಿ ಇಲಾಖಾ ವಿಚಾರಣೆ ಕಾಯ್ದಿರಿಸಿ 

, ದಿನಾಂಕ:01. 03.2004ರ ಮೂಲಕ ಸಹಾಯಕ ಕೃಷಿ ನಿರ್ದೇಶಕರು , ಶ್ರೀನಿವಾಸಪುರ ಕಛೇರಿಗೆ 
ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗೆ ಅಮಾನತ್ತು ತೆರವುಗೊಳಿಸಿ ನೇಮಿಸಿದೆ. ನಿಯಮಾನುಸಾರ ಸಿಸಿಎ ನಿಯಮ 11 
ರಡಿಯಲ್ಲಿ ವಿಚಾರಣೆ ಕೈಗೊಂಡಿರುತ್ತಾರೆ. ವಿಚಾರಣಾ ವರದಿಯಲ್ಲಿ ಇವರ ವಿರುದ್ಧ ಅನಧಿಕೃತ ಗೈರು ಹಾಜರಿ ಆರೋಪ 
ಸಾಬೀತಾಗಿರುತ್ತದೆ. 

ಶ್ರೀ ಟಿ.ಆರ್‌. ರಾಜಗೋಪಾಲ್ ರವರು ದಿನಾಂಕ:16.12.1989 ರಂದು ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗೆ 
ನೇಮಕಾತಿ ಹೊಂದಿ ಸರ್ಕಾರಿ ಸೇವೆಗೆ ಹಾಜರಾಗಿರುತ್ತಾರೆ. ಸದರಿ ನೌಕರರ ಪರಿವೀಕ್ಷಣಾ ಅವಧಿಯನ್ನು ವಿಸ್ತರಿಸಿ 
ದಿನಾಂಕ:18 .08.2007 ರಂದು ಓದಲಾದ ಕ್ರಮಸಂಖ್ಯೆ ( 4) ರಲ್ಲಿ ಸರ್ಕಾರದ ಆದೇಶದಲ್ಲಿ ಘೋಷಿಸಲಾಗಿದೆ. 

ವಿಚಾರಣಾ ವರದಿಯಲ್ಲಿ ಅನಧಿಕೃತ ಗೈರು ಹಾಜರಿ ಆರೋಪ ಸಾಬೀತಾದ ಹಿನ್ನೆಲೆಯಲ್ಲಿ ಓದಲಾದ ಕ್ರಮಸಂಖ್ಯೆ 
(5) ರಲ್ಲಿ ವಿಚಾರಣಾ ವರದಿಯೊಂದಿಗೆ 2ನೇ ಕಾರಣ ಕೇಳುವ ಸೂಚನಾ ಪತ್ರ ಜಾರಿ ಮಾಡಿ ಸ್ವೀಕೃತಿಯನ್ನು ಪಡೆಯಲಾಗಿದೆ. 
ಸದರಿ ನೌಕರರು ಓದಲಾದ ಕ್ರಮಸಂಖ್ಯೆ (6) ರಲ್ಲಿ ಸ್ವೀಕೃತಿಯನ್ನು ಹಾಗೂ ಹೇಳಿಕೆಯನ್ನು ಸಲ್ಲಿಸಿರುತ್ತಾರೆ. ಹೇಳಿಕೆಯಲ್ಲಿ 
ದಿನಾಂಕ:07. 03.2003 ರಿಂದ 30. 09 . 2006 ರವರೆವಿಗೆ ನನ್ನ ಅನಾರೋಗ್ಯದ ನಿಮಿತ್ತ ರಜೆಯನ್ನು 
ಉಪಯೋಗಿಸಿಕೊಂಡಿರುತ್ತೇನೆಯೇ ವಿನಃ ಯಾವುದೇ ದುರುದ್ದೇಶದಿಂದ ಕಛೇರಿ ಕರ್ತವ್ಯಕ್ಕೆ ಗೈರು ಹಾಜರಾಗಿರುವುದಿಲ್ಲ . ಆದರೆ 
ನನ್ನ ಗೈರು ಹಾಜರಿ ಬಗ್ಗೆ ಇಲಾಖಾ ವಿಚಾರಣಾ ಸಮಯದಲ್ಲಿ ಸಮರ್ಥಿಸಿಕೊಳ್ಳಲು ಅಸಮರ್ಥನಾಗಿರುತ್ತೇನೆ ವಿನಃ 
ಅವಿಧೇಯನಾಗಿರುವುದಿಲ್ಲ. ಆರೋಗ್ಯ ಸುಧಾರಿಸಿದ ನಂತರ ಕರ್ತವ್ಯಕ್ಕೆ ಹಾಜರಾಗಿರುವುದಾಗಿ ತಿಳಿಸಿ ದಂಡನೆಯನ್ನು 
ಕೈಬಿಡಬೇಕಾಗಿ ವಿನಂತಿಸಿರುತ್ತಾರೆ. ಸದರಿಯವರ ವಿರುದ್ಧ ಆರೋಪ ಸಾಬೀತಾಗಿರುವ ಹಾಗೂ ಅವರ ಮನವಿಯಲ್ಲಿ 
ಪರಿಗಣಿಸಬಹುದಾದ ಅಂಶ ಕಂಡು ಬರುವುದಿಲ್ಲವಾದ್ದರಿಂದ ಇವರನ್ನು ಆರೋಪಿ ಎಂದು ಪರಿಗಣಿಸಿ ಈ ಕೆಳಕಂಡಂತೆ 
ಆದೇಶ ಹೊರಡಿಸಲಾಗಿದೆ. 

ಕಛೇರಿ ಆದೇಶ ಸಂಖ್ಯೆ: ಸಿಬ್ಬಂದಿ -1/ ವಿಚಾರಣೆ - 2/ 09 /2003 - 04 , ದಿನಾಂಕ:5ನೇ ಡಿಸೆಂಬರ್ , 2009 

ಈ ಕೆಳಗೆ ಸಹಿ ಮಾಡಿರುವ ಡಾ : ಬಾಬುರಾವ್ ಮುಡಬಿ, ಭಾ. ಆ. ಸೇ ., ಕೃಷಿ ಆಯುಕ್ತರು ಹಾಗೂ ಶಿಸ್ತು ಪ್ರಾಧಿಕಾರಿ, 
ಬೆಂಗಳೂರು ಆದ ನಾನು ಮೇಲೆ ವಿವರಿಸಿರುವ ಪ್ರಸ್ತಾವನೆಯಲ್ಲಿನ ಕಾರಣಗಳಿಂದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, 
ಜಿಲ್ಲಾ ಪಂಚಾಯತ್, ಕೋಲಾರ ರವರು ಕೈಗೊಂಡ ವಿಚಾರಣಾ ವರದಿಯಲ್ಲಿ ಶ್ರೀ ಟಿ. ಆರ್‌. ರಾಜಗೋಪಾಲ್, ದ್ವಿತೀಯ 
ದರ್ಜೆ ಸಹಾಯಕ, ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಶ್ರೀನಿವಾಸಪುರ ಇವರು ದಿನಾಂಕ:07. 03 .2003 ರಿಂದ 
30. 09. 2006 ರವರೆವಿಗೆ ಅನಧಿಕೃತ ಗೈರು ಹಾಜರಿ ಆರೋಪ ಸಾಬೀತಾಗಿರುವುದರಿಂದ ಇವರಿಗೆ ಕರ್ನಾಟಕ ನಾಗರೀಕ ಸೇವಾ 
( ವರ್ಗಿಕರಣ ನಿಯಂತ್ರಣ ಮತ್ತು ಮೇಲ್ಮನವಿ ) ನಿಯಮಾವಳಿ 1957ರ ನಿಯಮ 8( vi) ರಡಿಯಲ್ಲಿ ಕಡ್ಡಾಯ 
ನಿವೃತ್ತಿಗೊಳಿಸಿ ಆದೇಶಿಸಿರುತ್ತೇನೆ. 


೩೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧, ೨೦೧೦ 

ಭಾಗ- ೩ 
ಸದರಿಯವರ ಅನಧಿಕೃತ ಗೈರು ಹಾಜರಿಯನ್ನು ಅನಧಿಕೃತ ಗೈರು ಹಾಜರಿ ಎಂದು ಪರಿಗಣಿಸಿ ಆದೇಶಿಸಿರುತ್ತೇನೆ. 
ಸದರಿಯವರ ಅಮಾನತ್ತಿನ ಅವಧಿಯನ್ನು “ಅಮಾನತ್ತಿನ ಅವಧಿ ” ಎಂದು ಪರಿಗಣಿಸಿ ಆದೇಶಿಸಿರುತ್ತೇನೆ. 

ಡಾ : ಬಾಬುರಾವ್ ಮುಡಬಿ 
ಪಿ .ಆರ್.1307 

ಕೃಷಿ ಆಯುಕ್ತರು ಹಾಗೂ ಶಿಸ್ತು 

ಪ್ರಾಧಿಕಾರಿಗಳು. 
- ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ನಿರ್ದೇಶಕರ ನಡವಳಿಗಳು 

ಸಂಖ್ಯೆ: ಗಭೂಇಗಗುಶಾ:92ಎಎಂಎಲ್ 97, ದಿನಾಂಕ: 14ನೇ ಡಿಸೆಂಬರ್, 2009 
ವಿಷಯ : ಶ್ರೀ ಜೆ. ಡಿ. ಹೆಗ್ಗಪ್ಪನವರ್ ಇವರು ಗಣಿ ಗುತ್ತಿಗೆ ಸಂಖ್ಯೆ:1487ರ ನವೀಕರಣಕ್ಕಾಗಿ ಕೋರಿ ಸಲ್ಲಿಸಿರುವ ಅರ್ಜಿ 

ಸಂಖ್ಯೆ: 92 ಎಎಂಎಲ್ 97 ದಿನಾಂಕ :28. 02 .2007 ಅನ್ನು ಪರಿಗಣಿಸುವ ಬಗ್ಗೆ . 
ಉಲ್ಲೇಖ:1) ಚಿತ್ರದುರ್ಗ ಉಪ ನಿರ್ದೆಶಕರ ತಾಂತ್ರಿಕ ವರದಿ ಸಂಖ್ಯೆ: ಉನಿಚಿ: ಗಭೂಇಗು/2008 - 09 / 048 

ದಿನಾಂಕ :05. 06. 2008. 
2) ನಿರ್ದೆಶಕರ ಸುತ್ತೋಲೆ ಸಂಖ್ಯೆ: ಗಭೂಇ:ಉನಿ( ಖ . ಆ) ಮರಳು/ 06 - 07 / 4532 ದಿನಾಂಕ:19 .11.2007 . 
3) ಈ ಕಛೇರಿ ನೋಟೀಸ್ ಸಂಖ್ಯೆ:ಗಭೂಇ:ಗಗುಶಾ:92 ಎಎಂಎಲ್‌97/ 08 - 09 /8522 ದಿನಾಂಕ: 

29.10.2009 . 
ಪ್ರಸ್ತಾವನೆ : 

- ಶ್ರೀ ಜೆ. ಡಿ . ಹೆಗ್ಗಪ್ಪನವರ್ ಇವರು ಹಾವೇರಿ ಜಿಲ್ಲೆ, ರಾಣಿಬೆನ್ನೂರು ಮತ್ತು ಹರಿಹರ ತಾಲ್ಲೂಕುಗಳ ಕೌಲಟ್ಟಿ ಮತ್ತು 
ಹಳಸಬಾಲು ಗ್ರಾಮಗಳ ತುಂಗಭದ್ರಾ ನದಿ ಪಾತ್ರದಲ್ಲಿ 130 ಎಕರೆ ಪ್ರದೇಶದಲ್ಲಿ ಎರಕದ ಮರಳು ಖನಿಜಕ್ಕಾಗಿ ಹೊಂದಿದ್ದ ಗಣಿ 
ಗುತ್ತಿಗೆ ಸಂಖ್ಯೆ:1487ರ ನವೀಕರಣಕ್ಕಾಗಿ ಕೋರಿ ನವೀಕರಣ ಅರ್ಜಿ ಸಂಖ್ಯೆ: 92 ಎಎಂಎಲ್ 97 ದಿನಾಂಕ:28 .02.1997ರಲ್ಲಿ 
ಸಲ್ಲಿಸಿರುತ್ತಾರೆ. 

ನವೀಕರಣ ಅರ್ಜಿಯನ್ನು ಪರಿಗಣಿಸಿ, ಕಂದಾಯ ಇಲಾಖೆ ಮತ್ತು ಚಿತ್ರದುರ್ಗ ಉಪ ನಿರ್ದೆಶಕರಿಂದ ತಾಂತ್ರಿಕ 
ವರದಿಗಾಗಿ ಕೋರಲಾಗಿತ್ತು. ಜಿಲ್ಲಾಧಿಕಾರಿ ಹಾವೇರಿಯವರು ದಿನಾಂಕ:22.05.1998ರ ತಮ್ಮ ವರದಿಯಲ್ಲಿ ಹಳ್ಳದ ಬದುವಿಗೆ 
ಧಕ್ಕೆಯಾಗದಂತೆ 2 ಮೀಟರ್‌ ಬಿಟ್ಟು ಮರಳು ತೆಗೆಯುವಂತೆ ಷರತ್ತು ವಿಧಿಸಬೇಕು ಹಾಗೂ 

ಡ್ ಖನಿಜ 
ತೆಗೆಯಲು ಹತ್ತು ವರ್ಷಗಳ ವರೆಗೆ ನಿಗದಿ ಮಾಡಬಹುದಾಗಿದೆ ಎಂಬ ಷರತ್ತಿಗೊಳಪಟ್ಟು ನವೀಕರಿಸಲು ಶಿಪಾರಸ್ಸು 
ಮಾಡಿರುತ್ತಾರೆ. ಉಪ ನಿರ್ದೇಶಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಚಿತ್ರದುರ್ಗ ಜಿಲ್ಲೆಯವರು ದಿನಾಂಕ:05.06 . 2008ರ 
ತಮ್ಮ ತಾಂತ್ರಿಕ ವರದಿಯಲ್ಲಿ “The applied area for moulding sand ( Renewal ) lies between two bridges 
constructed across the Tungabhadra River, which are 1700 metres apart . As per recent Head office 
circular No. ಗಭೂಇ:ಉನಿ( ಖ . ಆ) ಮರಳು /06 - 07/ 4532 ದಿನಾಂಕ:19 .11.2007 , the lease area should be 1 Km . 
away from the bridge (both upstream and down stream side ). With this condition , the applied area for 
renewal ( moulding sand) falls within 1 Km. distance from the bridges ”, ಎಂದು ವರದಿ ಮಾಡಿರುತ್ತಾರೆ. 

ರಾಜ್ಯದಲ್ಲಿ ಸೇತುವೆಗಳ ಸಮೀಪದಲ್ಲಿ ನಡೆಯುತ್ತಿರುವ ಮರಳು ಗಣಿಗಾರಿಕೆ ನಿರ್ಬಂಧಿಸುವ ಬಗ್ಗೆ ಈ ಕಛೇರಿ 
ಸುತ್ತೋಲೆ ಸಂಖ್ಯೆ : ಗಭೂಣ: ಉನಿ:ಖ . ಆ) ಮರಳು/ 06 - 07 / 4532 ದಿನಾಂಕ:19 .11.2007ರಲ್ಲಿ ಸೇತುವೆಯ ಅಕ್ಕಪಕ್ಕೆ ಕನಿಷ್ಟ 1 
ಕಿ. ಮೀ . ಉದ್ದದವರೆಗೂ ಮರಳು ಗಣಿಗಾರಿಕೆಗೆ ನಿರ್ಬಂಧಿಸಲು ಸೂಚಿಸಿದೆ. 

ಈ ಹಿನ್ನೆಲೆಯಲ್ಲಿ ಅರ್ಜಿದಾರರಿಗೆ ಉಲ್ಲೇಖ (3) ರಂತೆ ಸೂಚನಾ ಪತ್ರವನ್ನು ಜಾರಿ ಮಾಡಲಾಗಿತ್ತು . ಇದಕ್ಕೆ 
ಅರ್ಜಿದಾರರು ದಿನಾಂಕ:18.11.2009ರಂದು ವಿವರಣೆ ಸಲ್ಲಿಸಿರುತ್ತಾರೆ. ಸದರಿ ವಿವರಣೆಯನ್ನು ಪರಿಶೀಲಿಸಿದೆ. ಆದರೆ, ಉಲ್ಲೇಖ 
(2)ರ ಈ ಕಛೇರಿ ಸುತ್ತೋಲೆಯಲ್ಲಿ ಸೂಚಿಸಿರುವ ಪ್ರಕಾರ ಸೇತುವೆಯ ಅಕ್ಕಪಕ್ಕ ಎರಡೂ ಬದಿಗಳಲ್ಲಿ 1 ಕಿ. ಮೀ . ಉದ್ದದ 
ವರೆಗೂ ಮರಳು ಗಣಿಗಾರಿಕೆಗೆ ಮಾಡುವಂತಿಲ್ಲ . ಆದ್ದರಿಂದ ಈ ಕೆಳಕಂಡ ಆದೇಶ. 

ಆದೇಶ | 
ಶ್ರೀ ಎಂ . ಇ. ಶಿವಲಿಂಗಮೂರ್ತಿ, ಭಾ . ಆ. ಸೇ , ನಿರ್ದೆಶಕರು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬೆಂಗಳೂರು ಆದ 
ನಾನು ಸರ್ಕಾರದ ಆದೇಶ ಸಂಖ್ಯೆ: ಸಿಐ 03 ಎಂಎಂಎಂ 95 ದಿನಾಂಕ:27. 05.1995ರಲ್ಲಿ ಪ್ರದತ್ತವಾಗಿರುವ ಅಧಿಕಾರವನ್ನು 
ಚಲಾಯಿಸಿ, ಶ್ರೀ ಜೆ. ಡಿ. ಹೆಗ್ಗಪ್ಪನವರ್ ರವರು ಗಣಿಗುತ್ತಿಗೆ ನವೀಕರಣಕ್ಕಾಗಿ ಸಲ್ಲಿಸಿರುವ ಅರ್ಜಿ ಸಂಖ್ಯೆ 92 ಎಎಂಎಲ್ 97 
ದಿನಾಂಕ:28.02.1997ಅನ್ನು ಪ್ರಸ್ತಾವನೆಯಲ್ಲಿ ತಿಳಿಸಿರುವ ಹಿನ್ನೆಲೆಯಲ್ಲಿ ಎಂಸಿಆರ್ 1960ರ ನಿಯಮ 26(1) ರಂತೆ 
ತಿರಸ್ಕರಿಸಿರುತ್ತೇನೆ. 

ನಿರ್ದೆಶಕರು, 
ಪಿ . ಆರ್ .1322 

ಗಣಿ ಮತ್ತು ಭೂವಿಜ್ಞಾನ ಇಲಾಖೆ. 


dC 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧, ೨೦೧೦ 

೩೨೯ 
ವಾಣಿಜ್ಯ ತೆರಿಗೆಗಳ ಆಯುಕ್ತರು (ಕರ್ನಾಟಕ), ಬೆಂಗಳೂರು, ಇವರ ನಡವಳಿಗಳು 
ವಿಷಯ : ವಾಣಿಜ್ಯ ತೆರಿಗೆ ಇಲಾಖೆಯ ಜಂಟಿ ಆಯುಕ್ತರು , ಮೌಲ್ಯವರ್ಧಿತ ತೆರಿಗೆ ವಿಭಾಗ - 1, ಬೆಂಗಳೂರು, 

ಸ್ಥಳೀಯ ಮೌಲ್ಯವರ್ಧಿತ ತೆರಿಗೆ ಕಛೇರಿಗಳ ಪುನರ್ ವಿಂಗಡಣೆ , ಸ್ಥಳಾಂತರ ಮತ್ತು ಪುನರ್ 

ವ್ಯವಸ್ಥೆಗೊಳಿಸುವ ಬಗ್ಗೆ. 
ಉಲ್ಲೇಖ:1) ಸರ್ಕಾರದ ಆದೇಶ ಸಂಖ್ಯೆ: ಆಇ 121 ವಾತೆಸಿ 94 , ದಿನಾಂಕ: 04.02 .1995 . 

2 ) ಸರ್ಕಾರದ ಆದೇಶ ಸಂಖ್ಯೆ : ಆಇ 36 ವಾತೆಇ 2005, ದಿನಾಂಕ:31.03.2005. 
3) ಆಯುಕ್ತರ ಆದೇಶ ಸಂಖ್ಯೆ: ಸಿಬ್ಬಂದಿ.3ಸಿ. ಸಿಆರ್‌.157/ 06 -07, ದಿನಾಂಕ:24 .03.2007 . 
4) ಆಯುಕ್ತರ ಆದೇಶ ಸಂಖ್ಯೆ: ಸಿಬ್ಬಂದಿ.3ಸಿ.ಸಿಆರ್‌. 157/06 - 07 , ದಿನಾಂಕ: 30 . 03. 2007. 
_ 5) ಆಯುಕ್ತರ ಅಧಿಸೂಚನೆ ಸಂಖ್ಯೆ :ವ್ಯಾಟ್.ಸಿಆರ್ -1 /2007 - 08 , ದಿನಾಂಕ:22.09.2007. 

6) ಆಯುಕ್ತರ ಆದೇಶ ಸಂಖ್ಯೆ: ಅಡ್ಕಾಮ್.ಹೆಚ್ಕ್ಯೂ -l/ಸಿಆರ್.1/ 07 - 08, ದಿನಾಂಕ :03.11. 2007. 
ಪ್ರಸ್ತಾವನೆ: 

1. ವಾಣಿಜ್ಯ ತೆರಿಗೆ ಇಲಾಖೆಯು ಉಲ್ಲೇಖ (1) ರ ಆದೇಶ ಮುಖೇನ ಮೌಲ್ಯವರ್ಧಿತ ತೆರಿಗೆಯನ್ನು ಜಾರಿಗೆ 
ತಂದಿದ್ದು , ಬೆಂಗಳೂರು ನಗರದಲ್ಲಿ 16 ಸ್ಥಳೀಯ ಮೌಲ್ಯವರ್ಧಿತ ತೆರಿಗೆ ಕಛೇರಿಗಳನ್ನು ನಿಯೋಜಿಸಲಾಗಿತ್ತು. ಉಲ್ಲೇಖ (2), 
( 3), ( 4) ಮತ್ತು ( 5) ರ ಆದೇಶ ಮುಖೇನ ಬೆಂಗಳೂರು ನಗರದಾದ್ಯಂತ ಭೌಗೋಳಿಕ ವ್ಯಾಪ್ತಿಯಲ್ಲಿ ಅಂಚೆಪಿನ್‌ಕೋಡ್ 
ಆಧಾರದ ಮೇಲೆ ಹೊಸದಾಗಿ 5 ಕಛೇರಿಗಳು ಸೇರಿದಂತೆ ಒಟ್ಟು 21 ಸ್ಥಳೀಯ ಮೌಲ್ಯವರ್ಧಿತ ತೆರಿಗೆ ಕಛೇರಿಗಳನ್ನು 
ನಿಯೋಜಿಸಿ, ವ್ಯಾಪಾರಸ್ಥರು ಮೌಲ್ಯವರ್ಧಿತ ತೆರಿಗೆ ಕಾಯ್ದೆ ಅಡಿ ಪಾವತಿಸುವ ತೆರಿಗೆಯನ್ನು ಸಂಗ್ರಹಿಸಲು ಆದೇಶಿಸಲಾಗಿತ್ತು. 
ಈ ವ್ಯಾಪ್ತಿಯಲ್ಲಿ ಪ್ರತಿ ಮೌಲ್ಯವರ್ಧಿತ ತೆರಿಗೆ ಕಛೇರಿಗಳಲ್ಲಿ ಸರಾಸರಿ 8,000 ದಿಂದ 10,000 ನೋಂದಾಯಿತ ವರ್ತಕರು 
ಇದ್ದು , ಎಲ್ಲಾ ವರ್ತಕರು ಸಮರ್ಪಕವಾಗಿ ನಮೂನೆ ನೀಡುತ್ತಿರುವರೇ , ತೆರಿಗೆ ಪಾವತಿಸುತ್ತಿರುವರೇ ಹ 

ವರೇ ಹಾಗೂ ನೀಡಿದ ಚೆಕ್ಕುಗಳು 
ಹಣ ಪಾವತಿಯಾಗದೆ ಹಿಂತಿರುಗಿಸಿದ ಪ್ರಕರಣಗಳಲ್ಲಿ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಲಾಗಿದೆಯೇ ಎಂಬುದರ ಬಗ್ಗೆ 
ನಿಗಾವಹಿಸಬೇಕಾಗುತ್ತದೆ. ಆದರೆ ಈ ಕಾರ್ಯವು ಸಮರ್ಪಕವಾಗಿ ನಿರ್ವಹಿಸಲು ಸಾಧ್ಯವಾಗುತ್ತಿಲ್ಲ ಹಾಗೂ ಹಾಲಿ ಇರುವ 
ಅಧಿಕಾರಿ ಮತ್ತು ನೌಕರರಿಂದ ಕಾರ್ಯನಿರ್ವಹಿಸಲು ಕಷ್ಟವಾದ್ದರಿಂದ ರಾಜ್ಯದ ರಾಜಸ್ವ ಸಂಗ್ರಹಣೆಯ ಮೂಲಉದ್ದೇಶದಿಂದ 
ಹಾಗೂ ಕಾಯ್ದೆಯನ್ನು ಸಮರ್ಪಕವಾಗಿ ಜಾರಿಗೊಳಿಸುವ ಉದ್ದೇಶದಿಂದ ಪ್ರಸ್ತುತ ಇರುವ ಸ್ಥಳೀಯ ಮೌಲ್ಯವರ್ಧಿತ ತೆರಿಗೆ 
ಕಛೇರಿಗಳಲ್ಲಿ ಬಹಳಷ್ಟು ಕರದಾತರು ಇರುವ ಕಛೇರಿಗಳನ್ನು ಮರುವಿಂಗಡಿಸುವುದು ಅನಿವಾರ್ಯವಾಗಿದೆ. 

- 2, ಈ ಹಿನ್ನೆಲೆಯಲ್ಲಿ ರಾಜ್ಯದ ರಾಜಸ್ವ ಸಂಗ್ರಹಣೆಯ ಬೆಳವಣಿಗೆಯಲ್ಲಿ ತೀವ್ರವಾದ ಏರಿಕೆಯನ್ನು ತರಬಹುದೆಂಬ 
ಉದ್ದೇಶದಿಂದ ಹಾಗೂ ಪ್ರತಿ ಮೌಲ್ಯವರ್ಧಿತ ತೆರಿಗೆ ಕಛೇರಿಯಲ್ಲಿ ಕಡಿಮೆ ನೊಂದಾಯಿತ ವರ್ತಕರಿದ್ದಲ್ಲಿ ಅವರು ಸಲ್ಲಿಸುವ 
ದಾಖಲೆಗಳನ್ನು ಪರಿಶೀಲಿಸಿ, ಕಂಡುಬಂದ ನ್ಯೂನತೆಗಳನ್ನು ಆಧರಿಸಿ ತಕ್ಷಣ ಕ್ರಮ ಕೈಗೊಳ್ಳಬಹುದಾಗಿದೆ. ಇದರಿಂದಾಗಿ ತೆರಿಗೆ 
ಸಂಗ್ರಹಣೆಯಲ್ಲಿ ಉಪಯುಕ್ತತೆಯಾಗುತ್ತದೆ ಮತ್ತು ವರ್ತಕರು ನೀಡುವ ನಮೂನೆಗಳನ್ನು , ಪಾವತಿಸುವ ತೆರಿಗೆ, ಹೂಡುವಳಿ 
ತೆರಿಗೆಯ ಪೂರ್ಣ ವಿವರಗಳನ್ನು ಪರಿಶೀಲಿಸಬಹುದಾದ್ದರಿಂದ ತೆರಿಗೆ ವಂಚನೆಯನ್ನು ತಡೆಹಿಡಿಯಬಹುದಾಗಿದೆ. ಇದು 
ರಾಜ್ಯದ ರಾಜಸ್ವ ಸಂಗ್ರಹಣೆಯನ್ನು ಹೆಚ್ಚಿಸುವಲ್ಲಿ ಬಹಳ ಉಪಯುಕ್ತತೆಯಾಗುತ್ತದೆ. ಆದ್ದರಿಂದ ಬೆಂಗಳೂರು ನಗರದ ವಾಣಿಜ್ಯ 
ತೆರಿಗೆ ಜಂಟಿ ಆಯುಕ್ತರು ( ಆಡಳಿತ), ಮೌಲ್ಯವರ್ಧಿತ ತೆರಿಗೆ ವಿಭಾಗ -1, ಬೆಂಗಳೂರು, ಇವರ ವ್ಯಾಪ್ತಿಯಲ್ಲಿ ಹಾಲಿ ಇದ್ದ 4 
ಸ್ಥಳೀಯ ಮೌಲ್ಯವರ್ಧಿತ ತೆರಿಗೆ ಕಛೇರಿಗಳಲ್ಲಿ 2 ಸ್ಥಳೀಯ ಮೌಲ್ಯವರ್ಧಿತ ತೆರಿಗೆ ಕಛೇರಿಗಳನ್ನು ಭೌಗೋಳಿಕ ವ್ಯಾಪ್ತಿಯಲ್ಲಿ 
ಅಂಚೆ ಪಿನ್‌ಕೋಡ್ ಆಧಾರದ ಮೇಲೆ ಪುನರ್ ವಿಂಗಡಣೆಗೊಳಿಸಲು ಉದ್ದೇಶಿಸಿದೆ. 
ಕ್ರ. | ಪ್ರಸ್ತುತ ಸ್ಥಳೀಯ ಮೌಲ್ಯವರ್ಧಿತ ತೆರಿಗೆ ಕಛೇರಿಗಳು | ಮರುವಿಂಗಡಿಸಿದ ಮೌಲ್ಯವರ್ಧಿತ ತೆರಿಗೆ ಕಛೇರಿಗಳು 


ಎಲ್. ವಿ . ಓ - 010 , ವಿ . ಟಿ. ಕೆ - 1, ಗಾಂಧಿನಗರ, 1) ಎಲ್. ವಿ . ಓ . - 010 , ವಿಟಿಕೆ - 1, ಗಾಂಧಿನಗರ, ಬೆಂಗಳೂರು. 
ಬೆಂಗಳೂರು. 

2) ಎಲ್. ವಿ . ಓ - 010 ( ಅಪರ), ವಿಟಿಕೆ -1, ಗಾಂಧಿನಗರ , 

ಬೆಂಗಳೂರು. 
ಎಲ್. ವಿ . ಓ . - 030 , ವಿ . ಟಿ .ಕೆ. - 1, ಗಾಂಧಿನಗರ , 3 ) ಎಲ್ . ವಿ. ಓ .- 030 , ವಿಟಿಕೆ -1, ಗಾಂಧಿನಗರ , ಬೆಂಗಳೂರು. 
ಬೆಂಗಳೂರು. 

4) ಎಲ್. ವಿ . ಓ - 030 ( ಅಪರ) , ವಿಟಿಕೆ -1 , ಗಾಂಧಿನಗರ, 

ಬೆಂಗಳೂರು. 
3 . ಈ ರೀತಿಯಾಗಿ ಮರುವಿಂಗಡಣೆಗೊಳಿಸಿದ ಸ್ಥಳೀಯ ಮೌಲ್ಯವರ್ಧಿತ ತೆರಿಗೆ ಕಛೇರಿಗಳಿಗೆ ಕೆಳಕಂಡಂತೆ 
ಭೌಗೋಳಿಕ ಆಧಾರವನ್ನಾಗಿ ಅಂಚೆ ಪಿನ್‌ಕೋಡ್ ಸಂಖ್ಯೆಗಳನ್ನು ನೀಡಲು ನಿರ್ಧರಿಸಲಾಗಿದೆ. ಇವುಗಳ ವಿವರಗಳು 
ಕೆಳಕಂಡಂತಿವೆ. 


೩೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧, ೨೦೧೦ 

ಭಾಗ - ೩ 
ಕಛೇರಿಗಳು 

ಅಂಚೆ ವರ್ತಕರ ಸಂಖ್ಯೆ 

ಕಛೇರಿಯ ಕಾರ್ಯವ್ಯಾಪ್ತಿ 
ಪಿನ್ಕೋಡ್ | ಪಿನ್ಕೋಡ್| ಒಟ್ಟು 
ಸಂಖ್ಯೆ 

ವಾರು 
ಎಲ್ . ವಿ . ಓ . 010 | 560053 5171 ( 5171 Boundaries of the area jurisdiction are as 

follows: Commencing from the intersection 
of Avenue Road with K .G . Road and 
proceeding towards west upto Balepet 
Main Road and proceeding south along 
Balepet Main Road upto Chickpet Main 
Road (OTC ROAD ) and proceeding east 
along OTC Road upto intersection of 
Avenue Road and proceeding north along 
Avenue Road upto intersection with K .G . 
Road (Starting point). 
Area falling within the above boundary with 

postal pin code 560053 . 
ಎಲ್ . ವಿ . ಓ . - 010 | 560053 4773 4773 Area covered by postal pin code 560053 
( ಅಪರ) 

excluding area jurisdiction of LVO -010 . 
3 . ಎಲ್. ವಿ . ಓ . 560002 [ 3900 3900 Boundaries of the area jurisdiction are as 
030 

follows: Commencing from intersection of 
Avenue Road with K .M . Naganna Road 
and proceeding east along K .M . Naganna 
Road upto its intersection with Siddanna 
Lane and proceeding south along 
Siddanna Lane upto intersection with 
Dharmaraya Temple Street/ Nagarthpet 
Main Road and proceeding east along 
Nagarthpet Main Road upto intersection 
with Sunkalpet and proceeding south upto 
intersection with Kumbarpet Main Road 
and continuing south along S.P . Road and 
proceeding west along S.P . Road upto 
intersection with Avenue Road and 
proceeding north along Avenue Road upto 
intersection with K . M . Naganna Road 
(starting point). 
Area falling within the above boundary with 

postal pin code 560002. 
4 . | ಎಲ್. ವಿ . ಓ . 560002 2650 3950 Area covered by postal pin code 560002 
030 ( ಅಪರ) 560009 1300 

excluding area jurisdiction of LVO -030 and 

area covered by postal pin code 560009 . 
4, ಪುನರ್ ವ್ಯವಸ್ಥೆಗೊಳಿಸಿದ ಕಛೇರಿಗಳ ಕಾರ್ಯನಿರ್ವಹಣೆಗೆ ಅಗತ್ಯವಾದ ಅಧಿಕಾರಿ ಹಾಗೂ ಸಿಬ್ಬಂದಿಗಳ 
ಹುದ್ದೆಯನ್ನು ಸ್ಥಳಾಂತರಿಸಲು ಉದ್ದೇಶಿಸಲಾಗಿದ್ದು, ಪ್ರತಿ ಸ್ಥಳೀಯ ಮೌಲ್ಯವರ್ಧಿತ ತೆರಿಗೆ ಕಛೇರಿಗಳಿಗೆ ಕೆಳಕಂಡಂತೆ 
ಹುದ್ದೆಗಳನ್ನು ಮಂಜೂರು ಮಾಡಲು ಉದ್ದೇಶಿಸಲಾಗಿದೆ. 


ಭಾಗ- ೩ 


18)ಹ 


( 


11. 


- 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧ , ೨೦೧೦ 

೩೩೧ 
ಕಛೇರಿಗಳು 

ವಾತೆ. ವಾ . .. ಅ. ವಾ . ಕೆ. ಪ . ಪ್ರ . ದ. ಸ. ಬೆ. ಗಾರರು 
ಸ. ಆ. 

ಗ್ರೂಪ್ 
2 

| 3 | 4 | 5 | 6 | 7 | 8 
| 1 | ಎಲ್. ವಿ. ಓ - 010 

| | 1 | 1 | 2 | 9 | | | | | | 2 
2. ಎಲ್. ವಿ . ಓ .- 010 ( ಅಪರ) | | | | | 1 | 2 | 7 | 1 | | | 1 | 2 | 
3. ಎಲ್.ವಿ.ಓ.-030 1 1 1 | 2 | 7 | 1 | | 1 | 2 | 
| 4 | ಎಲ್.ವಿ.ಓ.- 030 ( ಅಪರ ) 1 | 1 | 1 | 2 | 7 | 1 | 1 | 1 | 2 | 

5. ಹಿಂದಿನ ಸ್ಥಳೀಯ ಮೌಲ್ಯವರ್ಧಿತ ತೆರಿಗೆ ಕಛೇರಿಗಳಾದ 10 ಮತ್ತು 30 ರಲ್ಲಿದ್ದ ಶೀಘ್ರಲಿಪಿಗಾರರ ಹುದ್ದೆ ಹಾಗೂ 
ಹೆಚ್ಚುವರಿ ವಾಣಿಜ್ಯ ತೆರಿಗೆ ನಿರೀಕ್ಷಕರನ್ನು ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತರು (ಆಡಳಿತ), ಮೌಲ್ಯವರ್ಧಿತ ತೆರಿಗೆ ವಿಭಾಗ -1, 
ಬೆಂಗಳೂರು, ಇವರ ಕಛೇರಿಗೆ ಸ್ಥಳಾಂತರಿಸಲು ಉದ್ದೇಶಿಸಲಾಗಿದೆ. ಈ ಸಿಬ್ಬಂದಿಗಳ ವೇತನ ಬಟವಾಡೆ ಅಧಿಕಾರವನ್ನು 
ವಿಭಾಗದ ಜಂಟಿ ಆಯುಕ್ತರಿಗೆ ನೀಡಲು ನಿರ್ಧರಿಸಿದೆ. ಮೇಲ್ಕಂಡ ತಃಖ್ಯ ಅಂಕಣ (3) ರಿಂದ (11) ರವರೆಗೆ ನಾಲ್ಕು 
ಕಛೇರಿಗಳಿಗೆ ಮಂಜೂರು ಮಾಡಿದ ಹುದ್ದೆಗಳಿಗೆ ಪೂರಕ ಸಿಬ್ಬಂದಿಯೊಂದಿಗೆ ಹುದ್ದೆಗಳನ್ನು ಸ್ಥಳಾಂತರಿಸುವ ಆದೇಶವನ್ನು 
ಪ್ರತ್ಯೇಕವಾಗಿ ನೀಡಲಾಗುತ್ತದೆ. 

6, ಪುನರ್ ವ್ಯವಸ್ಥೆಗೊಳಿಸಲು ಉದ್ದೇಶಿಸಿದ ಸ್ಥಳೀಯ ಮೌಲ್ಯವರ್ಧಿತ ತೆರಿಗೆ ಕಛೇರಿಗಳ ಅಧಿಕಾರಿಗಳಿಗೆ 
ಮೌಲ್ಯವರ್ಧಿತ ತೆರಿಗೆ ಕೇಂದ್ರ ಮಾರಾಟ ತೆರಿಗೆ ಮತ್ತು ಪ್ರವೇಶ ತೆರಿಗೆ ಕಾಯ್ದೆ ಅಡಿ ಬರುವ ಎಲ್ಲಾ ತರಹದ ಕಾರ್ಯವನ್ನು 
ನಿರ್ವಹಿಸುವ ಅಧಿಕಾರ ವ್ಯಾಪ್ತಿಯನ್ನು ಹೊಂದಿರುತ್ತಾರೆ. ಆದರೆ ಆಡಳಿತಾತ್ಮಕವಾಗಿ ಪುನರ್‌ವ್ಯವಸ್ಥೆಗೊಳಿಸಲಾದ 2 ಕಛೇರಿಗಳ 
ವೇತನ ಬಟವಾಡೆ ಅಧಿಕಾರವನ್ನು ಮೂಲ ಕಛೇರಿಯಾದ ಎಲ್. ವಿ. ಓ.- 010 ಮತ್ತು 030ರ ಅಧಿಕಾರಿಗಳಾಗಿ 
ಮುಂದುವರೆಯುತ್ತಾರೆ. ಈ ಅಧಿಕಾರಿ ವೇತನ ಬಟವಾಡೆ ಮತ್ತಿತರ ಭತ್ಯೆಗಳನ್ನು ಖಜಾನೆಯಿಂದ ಪಡೆದು ಹಂಚುವ 
ಅಧಿಕಾರವನ್ನು ಹೊಂದಿರುತ್ತಾರೆ. 

7. ಉಲ್ಲೇಖ (3) ರ ಸರ್ಕಾರದ ಆದೇಶದಲ್ಲಿ ಪುನರ್ ವಿಂಗಡಣೆ , ಪುನರ್ ವ್ಯವಸ್ಥೆ , ಸ್ಥಳಾಂತರ ಮಾಡುವ 
ಅಧಿಕಾರವನ್ನು ಸರ್ಕಾರ ಆಯುಕ್ತರಿಗೆ ಪ್ರತ್ಯಾಯೋಜಿಸಿರುವುದರಿಂದ, ಅದನ್ನು ಚಲಾಯಿಸಿ ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತರು 
(ಆಡಳಿತ), ಮೌಲ್ಯವರ್ಧಿತ ತೆರಿಗೆ ವಿಭಾಗ- 1ರ ಆಡಳಿತ ವ್ಯಾಪ್ತಿಯಲ್ಲಿ ಬರುವ ಸ್ಥಳೀಯ ಮೌಲ್ಯವರ್ಧಿತ ತೆರಿಗೆ ಕಛೇರಿ- 010 
ಮತ್ತು 030 ನ್ನು ವಿಭಜಿಸಿ ಒಟ್ಟು 4 ಸ್ಥಳೀಯ ಮೌಲ್ಯವರ್ಧಿತ ತೆರಿಗೆ ಕಛೇರಿಗಳನ್ನಾಗಿ ಪುನರ್ ವ್ಯವಸ್ಥೆಗೊಳಿಸಲು 
ಉದ್ದೇಶಿಸಲಾಗಿದೆ. 
ಅದಕ್ಕಾಗಿ ಈ ಆದೇಶ ಹೊರಡಿಸಲಾಗಿದೆ. 

ಆದೇಶ ಸಂಖ್ಯೆ: ಸಿಬ್ಬಂದಿ - 3ಡಿ/ ಸಿಆರ್ - 02 /08 - 09 , ದಿನಾಂಕ:24ನೇ ನವೆಂಬರ್ , 2009 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳಿಗನುಗುಣವಾಗಿ ಉಲ್ಲೇಖ (1)ರ ಸರ್ಕಾರದ ಆದೇಶದಲ್ಲಿ ಆಯುಕ್ತರಿಗೆ 
ನೀಡಿದ ಅಧಿಕಾರವನ್ನು ಉಪಯೋಗಿಸಿಕೊಂಡು, ನೊಂದಾಯಿತ ವರ್ತಕರು ಪಾವತಿಸುವ ತೆರಿಗೆ, ಹೂಡುವಳಿ ತೆರಿಗೆ ಮತ್ತು 
ಸಲ್ಲಿಸುವ ಮಾಸಿಕ ನಮೂನೆಗಳನ್ನು ಸಮಗ್ರವಾಗಿ ಪರಿಶೀಲಿಸಿ, ತೆರಿಗೆ ವಂಚನೆಯನ್ನು ತಡೆಗಟ್ಟಿ ರಾಜ್ಯದ ರಾಜಸ್ವ 
ಸಂಗ್ರಹಣೆಯನ್ನು ಹೆಚ್ಚಿಸುವ ಹಿತದೃಷ್ಟಿಯಿಂದ ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತರು (ಆಡಳಿತ), ಮೌಲ್ಯವರ್ಧಿತ ತೆರಿಗೆ 
ವಿಭಾಗ -1, ಬೆಂಗಳೂರು, ಇವರ ಆಡಳಿತ ವ್ಯಾಪ್ತಿಯಲ್ಲಿರುವ ಸ್ಥಳೀಯ ಮೌಲ್ಯವರ್ಧಿತ ತೆರಿಗೆ ಕಛೇರಿಗಳಲ್ಲಿ 2 ಸ್ಥಳೀಯ 
ಮೌಲ್ಯವರ್ಧಿತ ತೆರಿಗೆ ಕಛೇರಿಗಳಾದ ಎಲ್. ವಿ. ಓ.- O10 ಮತ್ತು ಎಲ್. ವಿ. ಓ - 030 ಅನ್ನು ಮರುವಿಂಗಡಣೆ ಮಾಡಿ ಕೆಳಕಂಡ 
ತಃಖ್ಯ ಅಂಕಣ 3ರಲ್ಲಿ ನಮೂದಿಸಿದಂತೆ 4 ಸ್ಥಳೀಯ ಮೌಲ್ಯವರ್ಧಿತ ತೆರಿಗೆ ಕಛೇರಿಗಳನ್ನಾಗಿ ಪುನರ್ ವ್ಯವಸ್ಥೆಗೊಳಿಸಿ 
ಆದೇಶಿಸಿದೆ. 

ಪ್ರಸ್ತುತ ಸ್ಥಳೀಯ ಮೌಲ್ಯವರ್ಧಿತ ತೆರಿಗೆ ಮರುವಿಂಗಡಿಸಿದ ಮೌಲ್ಯವರ್ಧಿತ ತೆರಿಗೆ ಕಛೇರಿಗಳು 
ಸಂ . 

ಕಛೇರಿಗಳು 
1. | ಎಲ್. ವಿ. ಓ - 010 , ವಿ . ಟಿ.ಕೆ -1, ಗಾಂಧಿನಗರ , 11) ಎಲ್. ವಿ. ಓ - 010, ವಿ. ಟಿ.ಕೆ - 1, ಗಾಂಧಿನಗರ, ಬೆಂಗಳೂರು. 
ಬೆಂಗಳೂರು. 

2) ಎಲ್. ವಿ.ಓ - 010 ( ಅಪರ ), ವಿ. ಟಿ.ಕೆ-1, ಗಾಂಧಿನಗರ, 

ಬೆಂಗಳೂರು 
ಎಲ್ . ವಿ . ಓ - 030 , ವಿ . ಟಿ. ಕೆ - 1, ಗಾಂಧಿನಗರ , 3 ) ಎಲ್ . ವಿ . ಓ - 030 , ವಿ . ಟಿ. ಕೆ -1, ಗಾಂಧಿನಗರ , ಬೆಂಗಳೂರು. 
ಬೆಂಗಳೂರು. 

4 ) ಎಲ್. ವಿ . ಓ - 030 ( ಅಪರ), ವಿ . ಟಿ . ಕೆ - 1, ಗಾಂಧಿನಗರ , 
ಬೆಂಗಳೂರು. 


4773 


229 ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧, ೨೦೧೦ 

287 - 
ಮೇಲ್ಕಂಡಂತೆ ಪುನರ್ ವಿಂಗಡಣೆಗೊಳಿಸಲಾದ ಎಲ್ಲಾ ನಾಲ್ಕು ಸ್ಥಳೀಯ ಮೌಲ್ಯವರ್ಧಿತ ತೆರಿಗೆ ಕಛೇರಿಗಳ 
ಕಾರ್ಯನಿರ್ವಹಣೆಗೆ ಅಂಚೆ ಪಿನ್‌ಕೋಡ್‌ಗಳನ್ನು ಆಧರಿಸಿ, ಭೌಗೋಳಿಕ ವ್ಯಾಪ್ತಿಯನ್ನು ನಿಗದಿಪಡಿಸಿದೆ. 
ಕಛೇರಿಗಳು 

ಅಂಚೆ ವರ್ತಕರ ಸಂಖ್ಯೆ 

ಕಛೇರಿಯ ಕಾರ್ಯವ್ಯಾಪ್ತಿ 
ಪಿನ್ಕೋಡ್ | ಪಿನ್ಕೋಡ್ | ಒಟ್ಟು 
ಸಂಖ್ಯೆ 

ವಾರು 
1. Oo . D .Ev . - 010 | 560053 5171 5171 Commencing from the interesection of BVK 

Iyengar Road with K .G .Road and 
proceeding towards west upto Balepet 
Main Road and proceeding along left side 
of Balepet Main Road towards south upto 
Chickpet Main Road (OTC ROAD ) and 
proceeding along left side of OTC Road 
towards east upto intersection of Avenue 
Road and proceeding along left side of 
Avenue Road towards north upto 
intersection with K .G .Road and proceeding 
along K .G . Road towards west upto B .V .K . 
Iyengar Road intersection and including all 
intermediary cross roads within the above 

area bearing postal pin code 560053 . 
. 9 . . - 010 560053 4773 

Area covered by postal pin code 560053 
( 20 ) 

excluding area jurisdiction of LVO -010 . 
WOS. D .Ev . 560002 3900 3900 Commencing from intersection of Avenue 
030 

Road with K .M . Naganna Road and 
proceeding east along right side of K .M . 
Naganna Road upto its intersection with 
Siddanna Lane and proceeding south 
along right side of Siddanna Lane upto 
intersection with Dharmaraya Temple 
Street/ Nagarthpet Main Road and 
proceeding east along right side of 
Nagarthpet Main Road upto intersection 
with Sunkalpet and proceeding south on 
the right side upto intersection with 
Kumbarpet Main Road and continuing 
south along right side of S .P . Road and 
proceeding west along right side of 
S .P .Road upto intersection with Avenue 
Road and proceeding north along right side 
of Avenue road upto intersection with K .M . 
Naganna Road and including all 
intermediary cross roads within the above 
area bearing postal pin code 560002 . 


ಭಾಗ- ೩ 


4 , 


ಸಂ . | 


ಸ . ಆ . 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧ , ೨೦೧೦ 

೩೩೩ 
ಕಛೇರಿಗಳು ಅಂಚೆ ವರ್ತಕರ ಸಂಖ್ಯೆ 

ಕಛೇರಿಯ ಕಾರ್ಯವ್ಯಾಪ್ತಿ 
ಪಿನ್ಕೋಡ್ | ಪಿನ್ಕೋಡ್ | ಒಟ್ಟು 
ಸಂಖ್ಯೆ 

ವಾರು 
| ಎಲ್. ವಿ . ಓ . 560002 2650 3950 Area covered by postal pin code 560002 
030 ( ಅಪರ) 560009 1300 

excluding area jurisdiction of LVO -030 and 

| area covered by postal pin code 560009 . 
ಪುನರ್ ವ್ಯವಸ್ಥೆಗೊಳಿಸಿದ ಎಲ್ಲಾ ನಾಲ್ಕು ಸ್ಥಳೀಯ ಮೌಲ್ಯವರ್ಧಿತ ತೆರಿಗೆ ಕಛೇರಿಗಳ ಕಾರ್ಯನಿರ್ವಹಣೆಗೆ 
ಅಗತ್ಯವಾದ ಅಧಿಕಾರಿ ಹಾಗೂ ಸಿಬ್ಬಂದಿಗಳ ಹುದ್ದೆಯನ್ನು ಕೆಳಕಂಡಂತೆ ಮಂಜೂರು ಮಾಡಿ ಆದೇಶಿಸಿದೆ. 
ಕಛೇರಿಗಳು | ವಾತೆ. ವಾ ... ಅ. ವಾ ... ಪ. ಪ್ರ. ದ. ಸ. ದ್ವಿ . ದ. ಸ. ಬೆ. ಗಾರರು ಸಂ . ಕ. ವ. | ಡಿ 

| ನ. | | ಗೂಪ್ 
2 | 3 | 4 | 5 | 6 | 7 | 8 | 9 | 10 | 11 
1. | ಎಲ್. ವಿ . ಓ - 010 

| 1 | 1 | 1 | 2 | 9 | 1 | | 1 | 2 | 
1 2 | ಎಲ್. ವಿ. ಓ - 010 ( ಅಪರ) 1 | 1 | 1 | 2 | 7 | 1 | 1 | 1 | 2 | 
| 3, ಎಲ್. ವಿ . ಓ . - 030 

1 | 1 | 1 | 2 | 7 | 1 | | 1 | 2 | 
4. ಎಲ್. ವಿ . ಓ . - 030 ( ಅಪರ) | 1 | 1 1 | 2 | 7 | 1 | 1 | 1 | 2 

ಹಿಂದಿನ ಸ್ಥಳೀಯ ಮೌಲ್ಯವರ್ಧಿತ ತೆರಿಗೆ ಕಛೇರಿಗಳಾದ 10 ಮತ್ತು 30 ರಲ್ಲಿ ಹೆಚ್ಚುವರಿಯಾಗಿದ್ದ ಎರಡು 
ಶೀಘ್ರಲಿಪಿಗಾರರ ಹಾಗೂ ಎರಡು ವಾಣಿಜ್ಯ ತೆರಿಗೆ ಪರಿವೀಕ್ಷಕರ ಹುದ್ದೆಯನ್ನು ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತರು ( ಆಡಳಿತ ), 
ಮೌಲ್ಯವರ್ಧಿತ ತೆರಿಗೆ ವಿಭಾಗ -1, ಬೆಂಗಳೂರು, ಇವರ ಕಛೇರಿಗೆ ಸ್ಥಳಾಂತರಿಸಲಾಗಿದೆ. ಈ ಸಿಬ್ಬಂದಿಗಳ ವೇತನ ಬಟವಾಡೆ 
ಅಧಿಕಾರವನ್ನು ವಿಭಾಗದ ಜಂಟಿ ಆಯುಕ್ತರಿಗೆ ನೀಡಲಾಗಿದೆ. ಮೇಲ್ಕಂಡ ತಃಖ್ಯೆಯ ಅಂಕಣ (3) ರಿಂದ ( 11) ರವರೆಗೆ ನಾಲ್ಕು 
ಕಛೇರಿಗಳಿಗೆ ಮಂಜೂರು ಮಾಡಿದ ಸಿಬ್ಬಂದಿಗಳು ಹಾಗೂ ಪೂರಕ ಹುದ್ದೆಯ ಸ್ಥಳಾಂತರವನ್ನು ಪ್ರತ್ಯೇಕ ಆದೇಶದಲ್ಲಿ 
ಹೊರಡಿಸಲಾಗುತ್ತದೆ. 

ಪುನರ್ ವ್ಯವಸ್ಥೆಗೊಳಿಸಿದ ಎಲ್ಲಾ ಮೌಲ್ಯವರ್ಧಿತ ತೆರಿಗೆ ಕಛೇರಿಗಳ ಅಧಿಕಾರಿಗಳಿಗೆ ಕರ್ನಾಟಕ ಮೌಲ್ಯವರ್ಧಿತ 
ತೆರಿಗೆ, ಕೇಂದ್ರ ಮಾರಾಟ ತೆರಿಗೆ ಮತ್ತು ಪ್ರವೇಶ ತೆರಿಗೆ ಕಾಯ್ದೆ ಅಡಿ ಎಲ್ಲಾ ಅಧಿಕಾರ ವ್ಯಾಪ್ತಿಯನ್ನು ಹೊಂದಿರುತ್ತಾರೆ. ಆದರೆ 
ಆಡಳಿತಾತ್ಮಕವಾಗಿ ಪುನರ್ ವ್ಯವಸ್ಥೆಗೊಳಿಸಲಾದ 2 ಕಛೇರಿಗಳ ವೇತನ ಬಟವಾಡೆ ಅಧಿಕಾರವನ್ನು ಮೂಲ ಕಛೇರಿಯಾದ 
ಎಲ್. ವಿ.ಓ - 010 ಮತ್ತು ಎಲ್. ವಿ. ಓ - 030 ರ ಅಧಿಕಾರಿಗಳಿಗೆ ನೀಡಲಾಗಿದೆ. 
ಈ ವ್ಯವಸ್ಥೆ ದಿನಾಂಕ: 01.12. 2009 ರಿಂದ ಜಾರಿಗೆ ಬರುತ್ತದೆ. 

ವಾಣಿಜ್ಯ ತೆರಿಗೆಗಳ ಆಯುಕ್ತರು 
ಪಿ . ಆರ್ .1324 

( ಕರ್ನಾಟಕ), ಬೆಂಗಳೂರು. 
ಜಲಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 
ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರ ಕಛೇರಿ, ಸಣ್ಣ ನೀರಾವರಿ ಉಪ- ವಿಭಾಗ, ಕುಷ್ಟಗಿ 

ಅಧಿಸೂಚನೆ 
ಸಂಖ್ಯೆ: ಸ.ಕಾ.ನಿ.ಸ/ ಸನೀಉವಿ/ ಕು / ಸಿ - 1/2009 - 10/ 673, ದಿನಾಂಕ:18ನೇ ಡಿಸೆಂಬರ್, 2009 | 

2005ರ ಮಾಹಿತಿ ಹಕ್ಕು ಅಧಿನಿಯಮ (2005ರ ಕೇಂದ್ರ ಕಾಯ್ದೆ 22 ) ರ ಅಡಿಯಲ್ಲಿ ಸಹಾಯಕ ಕಾರ್ಯನಿರ್ವಾಹಕ 
ಅಭಿಯಂತರರ ಸಣ್ಣ ನೀರಾವರಿ ಉಪವಿಭಾಗ ಕುಷ್ಟಗಿ ಕಛೇರಿಯನ್ನು ಸಾರ್ವಜನಿಕ ಪ್ರಾಧಿಕಾರವೆಂದು ಪರಿಗಣಿಸಿ ಸದರಿ 
ಅಧಿನಿಯಮದ ಸೆಕ್ಷನ್ 5 (1) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡ ಅಧಿಕಾರಿಗಳನ್ನು 
“ಸಾರ್ವಜನಿಕ ಮಾಹಿತಿ ಅಧಿಕಾರಿ ಹಾಗೂ ಸೆಕ್ಷನ್ 5 (2) ರಡಿಯಲ್ಲಿ ಸಾರ್ವಜನಿಕ ಸಹಾಯಕ ಮಾಹಿತಿ ಅಧಿಕಾರಿ ” ಮತ್ತು 
ಸೆಕ್ಷನ್ 19 ( 1) ರಡಿಯಲ್ಲಿ ಮೇಲ್ಮನವಿ ಪ್ರಾಧಿಕಾರ ” ಎಂದು ನೇಮಕ ಮಾಡಲಾಗಿದೆ. 
ಕಛೇರಿ ಮತ್ತು ವಿಳಾಸ 

“ ಸಾರ್ವಜನಿಕ ಮಾಹಿತಿ | “ ಸಾರ್ವಜನಿಕ | ಮೇಲ್ಮನವಿ ಪ್ರಾಧಿಕಾರ 
ಸಂ . ಅಧಿಕಾರಿ ಸೆಕ್ಷನ್ 5(1) ಸಹಾಯಕ ಮಾಹಿತಿ 

9 ( 1 ) 

ಅಧಿಕಾರಿ ಸೆಕ್ಷನ್ 5 ( 2 ) 
1. ಸಹಾಯಕ ಕಾರ್ಯನಿರ್ವಾಹಕ | ರಮೇಶ ಜಡ್ , ಸೋಲಾಪುರ, ಗುರುರಾಜ ಪ್ಯಾಟಿ, | ಕಾರ್ಯನಿರ್ವಾಹಕ 

ಅಭಿಯಂತರರ ಸಣ್ಣ ಸಹಾಯಕ ಕಾರ್ಯನಿರ್ವಾಹಕ | ಪ್ರ . ದ. ಸ. ಸಣ್ಣ ಅಭಿಯಂತರರು ಸಣ್ಣ 
ನೀರಾವರಿ ಉಪ- ವಿಭಾಗ ಅಭಿಯಂತರರ ಸಣ್ಣ ನೀರಾವರಿ | ನೀರಾವರಿ ಉಪ ನೀರಾವರಿ ವಿಭಾಗ, 
ಕುಷ್ಟಗಿ, 08536 - 267084 ಉಪ - ವಿಭಾಗ, 

ವಿಭಾಗ, ಕುಷ್ಟಗಿ , ಕುಷ್ಟಗಿ . 
9448418443 

9008194257 

ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರ , 
ಪಿ . ಆರ್ .1327 

ಸಣ್ಣ ನೀರಾವರಿ ಉಪ- ವಿಭಾಗ, ಕುಷ್ಟಗಿ. 


22 


07 . 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧ , ೨೦೧೦ 

ಭಾಗ - ೩ 
ಕಮಾಂಡೆಂಟ್ , 7ನೇ ಪಡೆ, ಕರಾಮೀಷೆ , ಅಸೈಗೋಳಿ, ಮಂಗಳೂರು- 574199 . 

ಅಧಿಸೂಚನೆ | 
ಸಂಖ್ಯೆ:43 / ಸಿಬ್ಬಂದಿ - 1/ 2009 - 10 , ದಿನಾಂಕ:17ನೇ ಡಿಸೆಂಬರ್ , 2009 
ಭಾರತ ಸರ್ಕಾರವು ಜಾರಿಗೆ ತಂದಿರುವ 2005ರ ಮಾಹಿತಿ ಹಕ್ಕು ಕಾಯ್ದೆಯನ್ನು ಪರಿಣಾಮಕಾರಿಯಾಗಿ 
ಅನುಷ್ಠಾನಗೊಳಿಸುವ ಸಂಬಂಧ ಮಾಹಿತಿ ಹಕ್ಕು ಅಧಿನಿಯಮ 2005ರ ( Central Act 22 of 2005) ಅಡಿಯಲ್ಲಿಯ ಕಾಲಂ 
4(1)( ಬಿ) ಅಡಿಯಲ್ಲಿ ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್, 7ನೇ ಪಡೆಗೆ ಸಂಬಂಧಿಸಿದ ಮಾಹಿತಿಗಳನ್ನು ಈ ಕೆಳಗಿನಂತೆ 
ಸಾರ್ವಜನಿಕರ ಮಾಹಿತಿಗಾಗಿ ಪ್ರಕಟಿಸಲಾಗಿದೆ. 
1. ಸಂಸ್ಥೆಯ ಬಗ್ಗೆ ವಿವರಗಳು, ಕಾರ್ಯಗಳು ಮತ್ತು ಕರ್ತವ್ಯಗಳು: 

( ಅ) ಸಂಸ್ಥೆಯ ಹೆಸರು: 7ನೇ ಪಡೆ, ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ , ಮಂಗಳೂರು. 

( ಆ) ರಚನೆ: ಸರ್ಕಾರವು ಆದೇಶ ಸಂಖ್ಯೆ:ಹೆಚ್‌ಡಿ. 278.ಪಿಒಪಿ.92 ದಿನಾಂಕ:08 - 01 - 1993ರಲ್ಲಿ ಮಂಗಳೂರು 
ಕೇಂದ್ರವನ್ನಾಗಿಸಿ ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ 7ನೇ ಪಡೆಯನ್ನು ಈ ಕೆಳಕಂಡ ಅಧಿಕಾರಿ/ ಸಿಬ್ಬಂದಿ ಬಲದೊಂದಿಗೆ 
ಸ್ಥಾಪಿಸಲು ಮಂಜೂರಾತಿ ನೀಡಿರುತ್ತದೆ. ಕೆಎಸ್‌ಆರ್‌ಪಿ 7ನೇ ಪಡೆಯು ದಿನಾಂಕ: 01- 03 - 1993 ರಂದು ವಿದ್ಯುಕ್ತವಾಗಿ 
ಕಾರ್ಯಾರಂಭಿಸಲು ಪ್ರಾರಂಭಿಸಿದೆ. 
ಕ್ರ. ಸಂ . ಹುದ್ದೆಯ ಹೆಸರು 

ಮಂಜೂರಾತಿ ಬಲ 
(6) ಕಾರ್ಯ ನಿರ್ವಾಹಕ ಅಧಿಕಾರಿ/ ಸಿಬ್ಬಂದಿ. 
ಕಮಾಂಡೆಂಟ್ 

| 

01 
2 . ಸಹಾಯಕ ಕಮಾಂಡೆಂಟ್ 

| 

04 
3. ರಿಸರ್ವ್ ಪೊಲೀಸ್ ಇನ್ಸ್‌ಪೆಕ್ಟರ್ 

| 

08 
4 . 1 ರಿಸರ್ವ್ ಪೊಲೀಸ್ ಸಬ್ - ಇನ್ಸ್‌ಪೆಕ್ಟರ್‌ 
5 . | ಸಹಾಯಕ ರಿಸರ್ವ್ ಪೊಲೀಸ್ ಸಬ್ - ಇನ್ ಪೆಕ್ಟರ್ 
6 , | ರಿಸರ್ವ್ ಹೆಡ್ ಕಾನಟೇಬಲ್ 

153 
ರಿಸರ್ವ್ ಪೊಲೀಸ್ ಕಾನಟೇಬಲ್ 
8. | ಅನುಯಾಯಿ 
ಒಟ್ಟು 

985 
( ii) ಲಿಪಿಕ ಅಧಿಕಾರಿ/ ಸಿಬ್ಬಂದಿ | 
ಸಹಾಯಕ ಆಡಳಿತಾಧಿಕಾರಿ 
2 .| ಶಾಖಾಧೀಕ್ಷಕರು 
3. ಪ್ರಥಮ ದರ್ಜೆ ಸಹಾಯಕರು 

03 
4 . ದ್ವಿತೀಯ ದರ್ಜೆ ಸಹಾಯಕರು 
5 . ಶೀಘ್ರಲಿಪಿಗಾರರು 

01. 
6, | ಬೆರಳಚ್ಚುಗಾರರು 
7 . ದಲಾಯತ್ 

ಒಟ್ಟು 
||, ಕಾರ್ಯಗಳು ಮತ್ತು ಕರ್ತವ್ಯಗಳು: 

ಈ ಪಡೆಯ ಅಧಿಕಾರಿ /ಸಿಬ್ಬಂದಿಗಳನ್ನು ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಮತ್ತು ಕೊಡಗು ಜಿಲ್ಲೆಗಳ ನಾಗರಿಕ 
ಪೊಲೀಸರಿಗೆ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲು ನೆರವಾಗುವಂತೆ ಸ್ತಾಪಿಸಲಾಗಿದ್ದರೂ , ರಾಜ್ಯದ ಇತರ 

ತರೆ ಜಿಲ್ಲೆಗಳ 
ಮತ್ತು ಹೊರ ರಾಜ್ಯಗಳ ಪೋಲೀಸ್ ನೆರವಿಗೂ ಸಹ ನಿಯೋಜಿಸಲಾಗುತ್ತಿರುವುದಲ್ಲದೆ ಇತರೇ ವಿಶೇಷ ಘಟಕಗಳಲ್ಲಿ ಮತ್ತು 
ನಕ್ಸಲ್ ನಿಗ್ರಹ ಘಟಕದಲ್ಲಿಯೂ ನಿಯೋಜನೆ ಮೇಲೆ ಕರ್ತವ್ಯ ನಿರ್ವಹಿಸುತ್ತಿರುವರು. 

ಈ ಪಡೆಯ ಕಾರ್ಯ ನಿರ್ವಾಹಕ ಅಧಿಕಾರಿ/ಸಿಬ್ಬಂದಿಗಳು ಮತ್ತು ಲಿಪಿಕ ಸಿಬ್ಬಂದಿಗಳು ಈ ಕೆಳಕಂಡಂತೆ 
ಕರ್ತವ್ಯಗಳನ್ನು ನಿರ್ವಹಿಸುತ್ತಿರುವರು. 

(1) ಕಮಾಂಡೆಂಟ್ : 

ಶ್ರೀ ರಾಮದಾಸ ಗೌಡ, ಎಸ್. ಇವರು ದಿನಾಂಕ:15 - 09 - 2008ರಿಂದ ಕಮಾಂಡೆಂಟ್ ಹುದ್ದೆಯಲ್ಲಿ ಕರ್ತವ್ಯ 
ನಿರ್ವಹಿಸುತ್ತಿರುವರು. ಕೆ.ಎಸ್. ಆರ್ . ಪಿ. ಮ್ಯಾನುವೆಲ್ - 1999 ಭಾಗ -4ರ ಆದೇಶ ಸಂಖ್ಯೆ:108ರಿಂದ 152ರಲ್ಲಿ ನೀಡಿರುವ 


700 


90 . 


1. | 


01. 


04 


02 


0 ] 


13 


೩೩. ೫ 


ಭಾಗ - ೩ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧, ೨೦೧೦ 
ಸೂಚನೆಗಳಂತೆ ಪಡೆಯ ಮೇಲ್ವಿಚಾರಣೆ, ಆಡಳಿತ, ನಿಯೋಜನೆ, ತರಬೇತಿ, ಶಿಸ್ತು ಕ್ರಮಗಳು, ಹಣಕಾಸು ವ್ಯವಹಾರಗಳ 
ನಿರ್ವಹಣೆ, ಶಿಬಿರ ನಾಯಕರ ವಿಭಾಗ , ಮೋಟಾರು ವಾಹನಗಳ ವಿಭಾಗಗಳ ಮೇಲ್ವಿಚಾರಣೆ ಮತ್ತು ಅಧಿಕಾರಿ/ ಸಿಬ್ಬಂದಿಗಳ 
ಕಲ್ಯಾಣ ಕಾರ್ಯಕ್ರಮಗಳ ಉಸ್ತುವಾರಿಗೆ ಸಂಬಂಧಿಸಿದಂತೆ ಅತೀ ಜವಾಬ್ದಾರಿಯಿಂದ ಮತ್ತು ಹೊಣೆಗಾರಿಕೆಯಿಂದ ಕರ್ತವ್ಯ 
ನಿರ್ವಹಿಸುವುದು. ಮಾಹಿತಿ ಹಕ್ಕು ಅಧಿನಿಯಮ - 2005 ಸೆಕ್ಷನ್ 19 (1)ರಂತೆ ಮೇಲ್ಮನವಿ ಪ್ರಾಧಿಕಾರಿಯಾಗಿಯೂ ಕರ್ತವ್ಯ 
ನಿರ್ವಹಿಸುವರು . 
(2) ಸಹಾಯಕ ಕಮಾಂಡೆಂಟ್( ಅಡುಡೆಂಟ್): 

- ಕೆ.ಎಸ್.ಆರ್. ಪಿ. ಮ್ಯಾನುವೆಲ್ - 1999 ಭಾಗ - 4ರ ಆದೇಶ ಸಂಖ್ಯೆ:153ರಂತೆ ಪಡೆಯಲ್ಲಿನ ಸೇವೆಯಲ್ಲಿ ಹಿರಿಯರಾದ 
ಸಹಾಯಕ ಕಮಾಂಡೆಂಟ್‌ರವರನ್ನು ಈ ಹುದ್ದೆಗೆ ನೇಮಕ ಮಾಡಲಾಗುವುದು. ಪ್ರಸ್ತುತ ಶ್ರೀ ಬಿ.ಎಸ್. ಶಂಕರ , ಇವರು 
ದಿನಾಂಕ:12- 06 - 2006ರಿಂದ ಸಹಾಯಕ ಕಮಾಂಡೆಂಟ್, (ಅಡು) ಹುದ್ದೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವರು. ಇವರು 
ಪಡೆಯ 2ನೇ ಅತೀ ಹಿರಿಯ ದರ್ಜೆಯ ಅಧಿಕಾರಿಯಾಗಿದ್ದು ಕಮಾಂಡೆಂಟ್‌ರವರ ಸ್ಟಾಫ್ ಆಫೀಸರ್ (Second-in 
Command) ಆಗಿ ಕರ್ತವ್ಯ ನಿರ್ವಹಿಸುವರು. ಸಾಮಾನ್ಯವಾಗಿ ಇವರು ಕೇಂದ್ರ ದಳದ ಉಸ್ತುವಾರಿಯನ್ನು ನೋಡಿಕೊಳ್ಳುವರು. 
ಆದೇಶ ಸಂಖ್ಯೆ:154ರಿಂದ 175ರಲ್ಲಿ ನೀಡಿರುವ ಸೂಚನೆಗಳಂತೆ ಪಡೆಯ ಆಡಳಿತ, ನಿಯೋಜನೆ, ತರಬೇತಿ, ಕಲ್ಯಾಣ 
ಕಾರ್ಯಕ್ರಮಗಳ ಕರ್ತವ್ಯವನ್ನೂ ನಿರ್ವಹಿಸುವರು. 
( 3) ಸಹಾಯಕ ಕಮಾಂಡೆಂಟ್ : 

ಶ್ರೀ ಎಂ . ಮಲ್ಲಯ್ಯ , ದಿನಾಂಕ:22 - 11 -2007ರಿಂದ, ಕೆ. ಲಿಂಗಯ್ಯ , ದಿನಾಂಕ: 24 - 11 -2007ರಿಂದ, ಮತ್ತು 
ಶ್ರೀ ಮಹಾದೇವಯ್ಯ , ದಿನಾಂಕ:24 -11 - 2007ರಿಂದ ಸಹಾಯಕ ಕಮಾಂಡೆಂಟ್ ಹುದ್ದೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವರು. 
ಶ್ರೀ ಕೆ.ಎಸ್. ಆರ್. ಪಿ. ಮ್ಯಾನುವೆಲ್ - 1999 ಭಾಗ - 4ರ ಆದೇಶ ಸಂಖ್ಯೆ:176ರಂತೆ ಇವರುಗಳನ್ನು ವಿಭಾಗದ ಸಹಾಯಕ 
ಕಮಾಂಡೆಂಟ್‌ರವರನ್ನಾಗಿ ನೇಮಕ ಮಾಡಲಾಗುವುದು. ಪ್ರತಿಯೊಬ್ಬ ಸಹಾಯಕ ಕಮಾಂಡೆಂಟ್‌ರವರಿಗೆ 2- 3 ಕಂಪೆನಿಗಳ 
ಜವಾಬ್ದಾರಿಯನ್ನು ವಹಿಸಿ ಕೊಡಲಾಗುವುದು . ಆದೇಶ ಸಂಖ್ಯೆ:177ರಿಂದ 196ರಲ್ಲಿ ನೀಡಿರುವ ಸೂಚನೆಗಳಂತೆ ಅವರ 
ಅಧೀನಕ್ಕೆ ಒಳಪಡುವ ಕಂಪೆನಿಗಳ ಆಡಳಿತ ಮತ್ತು ನಿಯೋಜನೆ, ಶಿಸ್ತು ಕ್ರಮಗಳು , ತರಬೇತಿ ಮತ್ತು ಕಲ್ಯಾಣ ಕಾರ್ಯಕ್ರಮಗಳ 
ಕರ್ತವ್ಯವನ್ನು ನಿರ್ವಹಿಸುವರು. 
( 4) ಬೆಟಾಲಿಯನ್ ಕ್ವಾರ್ಟರ್ ಮಾಸ್ಟರ್ ಗ್ರೂಫ್: 

ಕೆ.ಎಸ್. ಆರ್. ಪಿ. ಮ್ಯಾನುವೆಲ್ -1999 ಭಾಗ - 3ರ ಆದೇಶ ಸಂಖ್ಯೆ :42ರಂತೆ ಈ ಹುದ್ದೆಗೆ ಓರ್ವ ಸ್ಪೆಷಲ್ ಆರ್. ಪಿ .ಐ . 
ದರ್ಜೆಯ ಅಧಿಕಾರಿಯನ್ನು ನೇಮಕ ಮಾಡಲಾಗುವುದು. ಪ್ರಸ್ತುತ ಈ ಹುದ್ದೆಯಲ್ಲಿ ಶ್ರೀ ಎಂ . ಮಲ್ಲಯ್ಯ , ಸಹಾಯಕ 
ಕಮಾಂಡೆಂಟ್ ರವರು ದಿನಾಂಕ: 28- 04 - 2008ರಿಂದ ಹೆಚ್ಚಿನ ಪ್ರಭಾರದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವರು. ಆದೇಶ 
ಸಂಖ್ಯೆ :43ರಿಂದ 62ರಲ್ಲಿ ನೀಡಿರುವ ಸೂಚನೆಗಳಂತೆ ಸ್ಟೋರ್, ಆರ್ಮ್ಸ್ ಮತ್ತು ಅಮ್ಯುನಿಶನ್, ರೇಂಜ್ ಪ್ರಾಕ್ಟಿಸ್, ಕಟ್ಟಡಗಳು, 
ಜಮೀನುಗಳು, ಪೀಠೋಪಕರಣಗಳು ಮತ್ತು ಆಟೋಟ ಸ್ಪರ್ಧೆಗಳ ಸಲಕರಣೆಗಳು, ಬ್ಯಾಂಡ್ ಸಲಕರಣೆಗಳು , ಬಾರ್ಬರ್, 
ಧೋಬಿ, ಕಾರ್ಪೆಂಟರ್ ಮತ್ತು ಕೊಬ್ಬರ್ ಸಲಕರಣೆಗಳು ಹಾಗೂ ಫೆಲೊವರ್‌ಗಳ ಉಸ್ತುವಾರಿ ಕರ್ತವ್ಯಗಳನ್ನೂ ಇವರು 
ನಿರ್ವಹಿಸುವರು. 
(5) ಮೋಟಾರು ಟ್ರಾನ್ಸ್‌ಪೋರ್ಟ್‌ಗ್ರೂಫ್: 

ಕೆ.ಎಸ್ . ಆರ್. ಪಿ. ಮ್ಯಾನುವೆಲ್ - 1999 ಭಾಗ - 3ರ ಆದೇಶ ಸಂಖ್ಯೆ:63ರಂತೆ ಪಿ. ಡಿ . ಎಂ .ಎಸ್. ಮೋಟಾರು ವಾಹನ 
ವಿಭಾಗದಲ್ಲಿ ತರಬೇತಿ ಹೊಂದಿದ ಓರ್ವ ಸ್ಪೆಷಲ್ ಆರ್‌. ಪಿ. ಐ. ದರ್ಜೆಯ ಅಧಿಕಾರಿಯನ್ನು ಈ ಹುದ್ದೆಗೆ ನೇಮಕ 
ಮಾಡಲಾಗುವುದು. ಪ್ರಸ್ತುತ ಶ್ರೀ ಕೆ. ನಾಗರಾಜ, ಆರ್‌. ಪಿ. ಐ. ರವರು ಎಂಟಿಒ ಆಗಿ ಕರ್ತವ್ಯ ನಿರ್ವಹಿಸುತ್ತಿರುವರು. ಆದೇಶ 
ಸಂಖ್ಯೆ :64ರಿಂದ 84ರಲ್ಲಿ ನೀಡಿರುವ ಸೂಚನೆಗಳಂತೆ ವಾಹನಗಳ ನಿರ್ವಹಣೆ, ದಾಖಲಾತಿಗಳ ನಿರ್ವಹಣೆ, ವಾಹನಗಳ 
ಪರಿವೀಕ್ಷಣೆ, ದುರಸ್ತಿ, ಇನ್ಸುರೆನ್ಸ್ ಮತ್ತು ಟ್ಯಾಕ್ಸ್ ಪಾವತಿ, ಚಾಲಕರುಗಳಿಗೆ ತರಬೇತಿ, ಮೋಟಾರು ವಾಹನ ವಿಭಾಗ 
ಸಿಬ್ಬಂದಿಗಳಲ್ಲಿ ಶಿಸ್ತು ನಿರ್ವಹಣೆ, ಲೆಕ್ಕಪತ್ರ, ಸಂಗ್ರಹಣೆ ವಿಭಾಗದ ನಿರ್ವಹಣೆ ಹಾಗೂ ವಾಹನಗಳ ಡ್ಯೂಟಿರೋಸ್ಟರ್‌ ಮತ್ತು 
ಕಂಡೆಮೇಶನ್ ಕರ್ತವ್ಯಗಳನ್ನು ನಿರ್ವಹಿಸುವರು. 
(6) ಮೋಟಾರು ವಾಹನ ವಿಭಾಗದ ಚಾಲಕರು: 

- ಕೆ.ಎಸ್.ಆರ್. ಪಿ. ಮ್ಯಾನುವೆಲ್- 1999 ಭಾಗ-3ರ ಆದೇಶ ಸಂಖ್ಯೆ:63ರಂತೆ ಚಾಲನಾ ಲೈಸೆನ್ಸ್ ಹೊಂದಿದ 
ಸಿಬ್ಬಂದಿಗಳನ್ನು ಚಾಲಕರನ್ನಾಗಿ ನೇಮಕ ಮಾಡಲಾಗುವುದು. ಆದೇಶ ಸಂಖ್ಯೆ:76ರಿಂದ 84ರಲ್ಲಿ ನೀಡಿರುವ ಸೂಚನೆಗಳಂತೆ 
ಚಾಲಕರುಗಳು ಕರ್ತವ್ಯ ನಿರ್ವಹಿಸುವರು. 


೩೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧, ೨೦೧೦ 

ಭಾಗ - ೩ 
( 6 ) ಆರ್ಮರ‌ ಗ್ರೂಫ್: 

- ಕೆ.ಎಸ್.ಆರ್. ಪಿ. ಮ್ಯಾನುವೆಲ್ -1999 ಭಾಗ - 3ರ ಆದೇಶ ಸಂಖ್ಯೆ:85ರಂತೆ ಆರ್ಮರರ್‌ ಮೂಲ ತರಬೇತಿ ಹೊಂದಿದ 
ಸಿಬ್ಬಂದಿಯನ್ನು ಈ ಹುದ್ದೆಗೆ ನೇಮಕ ಮಾಡಲಾಗುವುದು. ಆದೇಶ ಸಂಖ್ಯೆ: 86ರಿಂದ 91ರಲ್ಲಿ ನೀಡಿರುವ ಸೂಚನೆಗಳಂತೆ 
ಇವರು ಕರ್ತವ್ಯ ನಿರ್ವಹಿಸುವರು. 
(7) ಬ್ಯಾಂಡ್ ಗ್ರೂಫ್: 

ಕೆ.ಎಸ್. ಆರ್. ಪಿ. ಮ್ಯಾನುವೆಲ್- 1999 ಭಾಗ -3ರ ಆದೇಶ ಸಂಖ್ಯೆ: 92ರಲ್ಲಿ ಸೂಚಿಸಿರುವಂತೆ ಸಿಬ್ಬಂದಿಗಳನ್ನು ನೇಮಕ 
ಮಾಡಲಾಗುತ್ತಿದ್ದು, ಆದೇಶ ಸಂಖ್ಯೆ:93ರಿಂದ 97ರಲ್ಲಿ ನೀಡಿರುವ ಸೂಚನೆಗಳಂತೆ ಇವರುಗಳು ಕರ್ತವ್ಯ ನಿರ್ವಹಿಸುವರು. 
( 8) ಸಿಗ್ನಲ್ ಗ್ರೂಫ್: 
- ಕೆ.ಎಸ್. ಆರ್. ಪಿ. ಮ್ಯಾನುವೆಲ್- 1999 ಭಾಗ -3ರ ಆದೇಶ ಸಂಖ್ಯೆ:98ರಂತೆ ಈ ಹುದ್ದೆಗಳಿಗೆ ಅಧಿಕಾರಿ /ಸಿಬ್ಬಂದಿಗಳನ್ನು 
ನೇಮಕ ಮಾಡಲಾಗುವುದು. ಆದೇಶ ಸಂಖ್ಯೆ:99ರಿಂದ 107ರಲ್ಲಿ ನೀಡಿರುವ ಸೂಚನೆಗಳಂತೆ ಅವರು ಕರ್ತವ್ಯ ನಿರ್ವಹಿಸುವರು. 
(9 ) ಸುಬೇದಾರ್ ಮೇಜರ್ : 
- ಕೆ.ಎಸ್. ಆರ್. ಪಿ. ಮ್ಯಾನುವೆಲ್ - 1999 ಭಾಗ - 4ರ ಆದೇಶ ಸಂಖ್ಯೆ: 198ರಂತೆ ಪಡೆಯಲ್ಲಿನ ಹಿರಿಯ ಸ್ಪೆಷಲ್ 
ಆರ್‌. ಪಿ. ಐ. ದರ್ಜೆಯ ಅಧಿಕಾರಿಯನ್ನು ಸುಬೇದಾರ್ ಮೇಜರ್ ಹುದ್ದೆಗೆ ನೇಮಕ ಮಾಡಲಾಗುವುದು. ಸಾಮಾನ್ಯವಾಗಿ 
ಇವರನ್ನು ಕೇಂದ್ರ ದಳದ ಆರ್‌.ಪಿ. ಐ. ಯನ್ನಾಗಿ ನೇಮಕ ಮಾಡಲಾಗುವುದು. ಆದೇಶ ಸಂಖ್ಯೆ:199ರಿಂದ 216ರಲ್ಲಿ ನೀಡಿರುವ 
ಸೂಚನೆಗಳಂತೆ ಅವರ ಅಧೀನಕ್ಕೆ ಒಳಪಡುವ ಕಂಪೆನಿಗಳ ಆಡಳಿತ ಮತ್ತು ನಿಯೋಜನೆ, ತರಬೇತಿ, ಶಿಸ್ತು ಕ್ರಮಗಳು, ತರಬೇತಿ 
ಮತ್ತು ಕಲ್ಯಾಣ ಕಾರ್ಯಕ್ರಮಗಳ ನಿರ್ವಹಣೆಯನ್ನು ನೋಡಿಕೊಳ್ಳುವರು. 
(10) ಕಂಪೆನಿ ಕಮಾಂಡರ್‌ : 

ಕೆ.ಎಸ್. ಆರ್. ಪಿ. ಮ್ಯಾನುವೆಲ್- 1999 ಭಾಗ -4ರ ಆದೇಶ ಸಂಖ್ಯೆ : 217ರಂತೆ ಸ್ಪೆಷಲ್ ಆರ್. ಪಿ. ಐ. ದರ್ಜೆಯ 
ಅಧಿಕಾರಿಯನ್ನು ಒಂದು ದಳಕ್ಕೆ ಕಂಪೆನಿ ಕಮಾಂಡರ್ ಆಗಿ ನೇಮಕ ಮಾಡಲಾಗುವುದು. ಆದೇಶ ಸಂಖ್ಯೆ:218ರಿಂದ 234ರಲ್ಲಿ 
ನೀಡಿರುವ ಸೂಚನೆಗಳಂತೆ ಅವರ ಅಧೀನಕ್ಕೆ ಒಳಪಡುವ ಕಂಪೆನಿಗಳ ಆಡಳಿತ ಮತ್ತು ನಿಯೋಜನೆ, ಶಿಸ್ತು ಕ್ರಮಗಳು, 
ತರಬೇತಿ ಮತ್ತು ಕಲ್ಯಾಣ ಕಾರ್ಯಕ್ರಮಗಳನ್ನು ನೋಡಿಕೊಳ್ಳುವರು. 
(11 ) ವಾರದ ಕರ್ತವ್ಯಾಧಿಕಾರಿ (Weekly Oficer): 

- ಕೆ.ಎಸ್.ಆರ್. ಪಿ. ಮ್ಯಾನುವೆಲ್- 1999 ಭಾಗ -4ರ ಆದೇಶ ಸಂಖ್ಯೆ :235ರಂತೆ ಸಹಾಯಕ ಕಮಾಂಡೆಂಟ್ /ಸ್ಪೆಷಲ್ 
ಆರ್‌. ಪಿ. ಐ. ದರ್ಜೆಯ ಅಧಿಕಾರಿಯನ್ನು ಪಡೆಯಲ್ಲಿನ ಈ ಹುದ್ದೆಗೆ ನೇಮಕ ಮಾಡಲಾಗುವುದು. ಆದೇಶ ಸಂಖ್ಯೆ : 236ರಿಂದ 
238ರಲ್ಲಿ ನೀಡಿರುವ ಸೂಚನೆಗಳಂತೆ ಅವರು ಕರ್ತವ್ಯವನ್ನು ನಿರ್ವಹಿಸುವರು. 
(12) ಪ್ಲಟನ್ ಕಮಾಂಡರ್ : 

- ಕೆ.ಎಸ್.ಆರ್. ಪಿ . ಮ್ಯಾನುವೆಲ್ - 1999 ಭಾಗ - 4ರ ಆದೇಶ ಸಂಖ್ಯೆ: 239ರಂತೆ ಸ್ಪೆಷಲ್ ಆರ್. ಎಸ್ .ಐ. ದರ್ಜೆಯ 
ಅಧಿಕಾರಿಯನ್ನು ಈ ಹುದ್ದೆಗೆ ನೇಮಕ ಮಾಡಲಾಗುವುದು. ಆದೇಶ ಸಂಖ್ಯೆ : 240ರಿಂದ 252ರಲ್ಲಿ ನೀಡಿರುವ ಸೂಚನೆಗಳಂತೆ 
ಅವರ ಅಧೀನಕ್ಕೆ ಒಳಪಡುವ ಕಂಪೆನಿಯು ಕೇಂದ್ರಸ್ಥಾನದಲ್ಲಿರುವಾಗ ಮತ್ತು ನಿಯೋಜನೆಗೊಂಡ ಸಮಯದಲ್ಲಿನ 
ಕರ್ತವ್ಯಗಳನ್ನು ಇವರು ನಿರ್ವಹಿಸುವರು. 
(13) ಬೆಟಾಲಿಯನ್ ಹವಿಲ್ದಾರ್ ಮೇಜರ: 

- ಕೆ.ಎಸ್.ಆರ್. ಪಿ. ಮ್ಯಾನುವೆಲ್- 1999 ಭಾಗ -4ರ ಆದೇಶ ಸಂಖ್ಯೆ:254ರಂತೆ ಓರ್ವ ಹಿರಿಯ ದರ್ಜೆಯ ಸ್ಪೆಷಲ್ 
ಸಹಾಯಕ ರೆಸರ್ವ್ ಇನ್ಸ್‌ಪೆಕ್ಟರ್‌ರವರನ್ನು ಪಡೆಯಲ್ಲಿನ ಈ ಹುದ್ದೆಗೆ ನೇಮಕ ಮಾಡಲಾಗುವುದು. ಆದೇಶ ಸಂಖ್ಯೆ :254 
ಮತ್ತು 255ರಲ್ಲಿ ನೀಡಿರುವ ಸೂಚನೆಗಳಂತೆ ಇವರು ಕರ್ತವ್ಯವನ್ನು ನಿರ್ವಹಿಸುವರು. 
(14) ಕಂಪೆನಿ ಹವಿಲ್ದಾರ್ ಮೇಜರ್: 

- ಕೆ.ಎಸ್.ಆರ್.ಪಿ . ಮ್ಯಾನುವೆಲ್ - 1999 ಭಾಗ -4ರ ಆದೇಶ ಸಂಖ್ಯೆ:256ರಂತೆ ಓರ್ವ ಹಿರಿಯ ದರ್ಜೆಯ ಸ್ಪೆಷಲ್ 
ಸಹಾಯಕ ರೆಸರ್ವ್ ಇನ್ಸ್‌ಪೆಕ್ಟರ್‌ರವರನ್ನು ಪಡೆಯಲ್ಲಿನ ಈ ಹುದ್ದೆಗೆ ನೇಮಕ ಮಾಡಲಾಗುವುದು. ಆದೇಶ ಸಂಖ್ಯೆ:256ರಿಂದ 
261ರಲ್ಲಿ ನೀಡಿರುವ ಸೂಚನೆಗಳಂತೆ ಇವರು ಕರ್ತವ್ಯವನ್ನು ನಿರ್ವಹಿಸುವರು. 
(15 ) ಪ್ಲಟೂನ್ ಹವಿಲ್ದಾರ್: 

ಕೆ.ಎಸ್.ಆರ್. ಪಿ. ಮ್ಯಾನುವೆಲ್ - 1999 ಭಾಗ -4ರ ಆದೇಶ ಸಂಖ್ಯೆ:262ರಂತೆ ಓರ್ವ ಹಿರಿಯ ದರ್ಜೆಯ 
ಹವಿಲ್ದಾರ್‌ರನ್ನು ಈ ಹುದ್ದೆಗೆ ನೇಮಕ ಮಾಡಲಾಗುವುದು. ಆದೇಶ ಸಂಖ್ಯೆ:262ರಿಂದ 264ರಲ್ಲಿ ನೀಡಿರುವ ಸೂಚನೆಗಳಂತೆ 
ಇವರು ಕರ್ತವ್ಯವನ್ನು ನಿರ್ವಹಿಸುವರು. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧, ೨೦೧೦ 

೩೩೭ 
(16 ) ಕರ್ತವ್ಯ ಅಧಿಕಾರಿ : 

- ಕೆ.ಎಸ್. ಆರ್. ಪಿ . ಮ್ಯಾನುವೆಲ್ - 1999 ಭಾಗ - 4ರ ಆದೇಶ ಸಂಖ್ಯೆ :265ರಂತೆ ಹವಿಲ್ದಾರ್/ಸ್ಪೆಷಲ್ ಎಆರ್‌ಎಸ್‌ಐ/ 
ಸ್ಪೆಷಲ್ ಆರ್‌ಎಸ್‌ಐ ಹುದ್ದೆಯ ಅಧಿಕಾರಿಯನ್ನು ಈ ಹುದ್ದೆಗೆ ನೇಮಕ ಮಾಡಲಾಗುವುದು. ಆದೇಶ ಸಂಖ್ಯೆ :265ರಿಂದ 
273ರಲ್ಲಿ ನೀಡಿರುವ ಸೂಚನೆಗಳಂತೆ ಇವರು ಕರ್ತವ್ಯ ನಿರ್ವಹಿಸುವರು. 
(17 ) ವಿಭಾಗ ಕಮಾಂಡರ್: 

- ಕೆ.ಎಸ್.ಆರ್. ಪಿ . ಮ್ಯಾನುವೆಲ್ - 1999 ಭಾಗ - 4ರ ಆದೇಶ ಸಂಖ್ಯೆ:274ರಂತೆ ಓರ್ವ ಸಿಬ್ಬಂದಿಯನ್ನು ಈ ಹುದ್ದೆಗೆ 
ನೇಮಕ ಮಾಡಲಾಗುವುದು. ಆದೇಶ ಸಂಖ್ಯೆ:274 ಮತ್ತು 275ರಲ್ಲಿ ನೀಡಿರುವ ಸೂಚನೆಗಳಂತೆ ಇವರು ಕರ್ತವ್ಯ 
ನಿರ್ವಹಿಸುವರು . 
(18 ) ಕಂಪೆನಿ ಕ್ಲರ್ಕ್ : 

ಕೆ.ಎಸ್.ಆರ್.ಪಿ. ಮ್ಯಾನುವೆಲ್ - 1999 ಭಾಗ - 4ರ ಆದೇಶ ಸಂಖ್ಯೆ:276ರಂತೆ ಓರ್ವ ಸಿಬ್ಬಂದಿಯನ್ನು ಈ ಹುದ್ದೆಗೆ 
ನೇಮಕ ಮಾಡಲಾಗುವುದು. ಆದೇಶ ಸಂಖ್ಯೆ: 276ರಿಂದ 280ರಲ್ಲಿ ನೀಡಿರುವ ಸೂಚನೆಗಳಂತೆ ಇವರು ಕರ್ತವ್ಯ 
ನಿರ್ವಹಿಸುವರು . 
(19) ಕಂಪೆನಿ ಕ್ವಾರ್ಟರ್ ಮಾಸ್ಟರ್: 

ಕೆ.ಎಸ್. ಆರ್. ಪಿ . ಮ್ಯಾನುವೆಲ್ -1999 ಭಾಗ -4ರ ಆದೇಶ ಸಂಖ್ಯೆ :281ರಂತೆ ಓರ್ವ ಸಿಬ್ಬಂದಿಯನ್ನು ಈ ಹುದ್ದೆಗೆ 
ನೇಮಕ ಮಾಡಲಾಗುವುದು. ಆದೇಶ ಸಂಖ್ಯೆ:281ರಿಂದ 289ರಲ್ಲಿ ನೀಡಿರುವ ಸೂಚನೆಗಳಂತೆ ಇವರು ಕರ್ತವ್ಯ 
ನಿರ್ವಹಿಸುವರು. 
(20) ಪೊಲೀಸ್ ಕಾನ್ಸಟೇಬಲ್: 

- ಕೆ.ಎಸ್. ಆರ್ . ಪಿ. ಮ್ಯಾನುವೆಲ್ - 1999 ಭಾಗ - 4ರ ಆದೇಶ ಸಂಖ್ಯೆ :290ರಿಂದ 300ರಲ್ಲಿ ನೀಡಿರುವ ಸೂಚನೆಗಳಂತೆ 
ಇವರುಗಳು ಕರ್ತವ್ಯ ನಿರ್ವಹಿಸುವರು. 
( 21 )ಘೋವರ್ ಜಮೆದಾರ್ : 

- ಕೆ.ಎಸ್.ಆರ್. ಪಿ. ಮ್ಯಾನುವೆಲ್- 1999 ಭಾಗ -4ರ ಆದೇಶ ಸಂಖ್ಯೆ :301ರಲ್ಲಿ ನೀಡಿರುವ ಸೂಚನೆಗಳಂತೆ ಇವರುಗಳು 
ಕರ್ತವ್ಯ ನಿರ್ವಹಿಸುವರು. 
(22 ) ಫೆಲೊವರ್ : 

- ಕೆ.ಎಸ್.ಆರ್. ಪಿ. ಮ್ಯಾನುವೆಲ್ - 1999 ಭಾಗ - 4ರ ಆದೇಶ ಸಂಖ್ಯೆ: 302ರಲ್ಲಿನ ಸೂಚನೆಗಳಂತೆ ಇವರುಗಳನ್ನು 
ನೇಮಕಾತಿ ಮಾಡಿಕೊಳ್ಳಲಾಗುತ್ತಿದ್ದು, ಆದೇಶ ಸಂಖ್ಯೆ: 303ರಲ್ಲಿ ನೀಡಿರುವ ಸೂಚನೆಗಳಂತೆ ಕರ್ತವ್ಯ ನಿರ್ವಹಿಸುವರು. 
( 23) ಸಹಾಯಕ ಆಡಳಿತಾಧಿಕಾರಿ ( ಶ್ರೀ ಕೆ. ಭುಜಂಗ ಆಚಾರ್ ): 

1. ಲಿಪಿಕ ಸಿಬ್ಬಂದಿ ಮತ್ತು ಡಿ ವೃಂದ ಸಿಬ್ಬಂದಿಗಳ ಕರ್ತವ್ಯದ ಮೇಲ್ವಿಚಾರಣೆ. 
2. ಕೆಳಹಂತದ ಅಧಿಕಾರಿಗಳಿಗೆ ನೀಡಬೇಕಾದ ಪತ್ರ ವ್ಯವಹಾರಗಳ ಶುದ್ಧ ಪ್ರತಿಗೆ ಸಹಿ ಮಾಡುವುದು. 
3. ರಹಸ್ಯ ಮಾಹಿತಿ ಒಳಪಡದ ಇತರೆ ಮಾಹಿತಿ( data ) ಗಳನ್ನು ( ಸರ್ಕಾರವನ್ನು ಹೊರತುಪಡಿಸಿ) 

ಮೇಲಾಧಿಕಾರಿಗಳಿಗೆ ಒಪ್ಪಿಸುವುದು 
4. ರಹಸ್ಯ ಕಡತಗಳನ್ನು ಹೊರತು ಪಡಿಸಿ ಸೇವಾ ಪುಸ್ತಕ , ಆದೇಶ ಪುಸ್ತಕ ಮತ್ತು ಇತರೆ ದಾಖಲಾತಿಗಳನ್ನು 

ದೃಢೀಕರಿಸಿ ಸಹಿ ಮಾಡುವುದು. 
5. ಸೂಕ್ತ ಪ್ರಾಧಿಕಾರದಿಂದ ನೇಮಿಸಲ್ಪಟ್ಟಾಗ ಸಿಸಿಎ ನಿಯಮಾವಳಿಗಳ ಪ್ರಕಾರ ವಿಚಾರಣಾ ಅಧಿಕಾರಿಯಾಗಿ 

ಕರ್ತವ್ಯ ನಿರ್ವಹಿಸುವುದು. 
6. ಬಟವಾಡೆ ಅಧಿಕಾರಿಯಾಗಿ ವೇತನ ಬಿಲ್, ಎಸಿ / ಡಿಸಿ ಬಿಲ್ಲುಗಳಿಗೆ ಸಹಿ ಮಾಡುವುದು. 
7. ಅಪತ್ರಾಂಕಿತ ದರ್ಜೆಯ ಸಿಬ್ಬಂದಿಗಳ ಪ್ರಯಾಣ ಭತ್ತೆ ಬಿಲ್ ಮತ್ತು ವಾರಂಟ್ ಬಿಲ್‌ಗಳಿಗೆ ಸಹಿ ಮಾಡುವುದು. 
8. ಪ್ರತಿ ದಿನ ನಗದು ಶಾಖೆಯ ಬಾಕಿ ಪರಿಶೀಲಿಸುವುದು ಮತ್ತು ನಗದು ವಹಿಯಲ್ಲಿ ಪ್ರತಿ ದಿನ ಮತ್ತು ಮಾಹೆಯ 

ಲೆಕ್ಕ ಪತ್ರಗಳನ್ನು ಪರಿಶೀಲಿಸಿ ಮೇಲು ಸಹಿ ಮಾಡುವುದು. 
9. ಕೆಎಟಿ ಮತ್ತು ಇತರೆ ನ್ಯಾಯಾಲಯ ಪ್ರಕರಣಗಳ ಕಡತ ನಿರ್ವಹಿಸುವುದು. 
10. ಮಾಹಿತಿ ಹಕ್ಕು ಅಧಿ ನಿಯಮ -2005ರ ಸೆಕ್ಷನ್ 5(1) ರಂತೆ ಸಾರ್ವಜನಿಕ ಮಾಹಿತಿ ಅಧಿಕಾರಿಯಾಗಿ ಕರ್ತವ್ಯ 

ನಿರ್ವಹಿಸುವುದು. 
11 . ಕಮಾಂಡೆಂಟ್‌ರವರು ನಿರ್ದಿಷ್ಟವಾಗಿ ವಹಿಸುವ ಇತರೆ ಕರ್ತವ್ಯಗಳನ್ನು ನಿರ್ವಹಿಸುವುದು. 


೩೩೮ ಕರ್ನಾಟಕ ರಾಜ್ಯಪತ್ರ , ಗುರುವಾರ ಜನವರಿ ೨೧ , ೨೦೧೦ 

ಭಾಗ - ೩ 
(24 ) ಶಾಖಾಧೀಕ್ಷಕರು ( ಖಾಲಿ ಹುದ್ದೆ) - ಶ್ರೀ ಎ. ಬಿ. ನಟರಾಜ್, ಪ್ರ.ದ.ಸ. ( ಹೆಚ್ಚಿನ ಪ್ರಭಾರ): 

1. ಕಛೇರಿಗೆ ಒಳ ಬರುವಂತಹ ಅ. ಸ. ಪತ್ರ, ಗೌಪ್ಯ/ರಹಸ್ಯವಲ್ಲದ ಟಪ್ಪಾಲುಗಳನ್ನು ಸ್ವೀಕರಿಸಿ ತೆರೆದು ವಿಳಂಬ ಮಾಡದೆ 

ಮೇಲಾಧಿಕಾರಿಗಳ ಗಮನಕ್ಕೆ ಮಂಡಿಸುವುದು, 
2. ಸಿಬ್ಬಂದಿ ಮತ್ತು ಲೆಕ್ಕ ಶಾಖೆಯ ಎಲ್ಲಾ ವಿಷಯ ನಿರ್ವಾಹಕರ ಉಸ್ತುವಾರಿ ನಡೆಸುವುದು. 
3. ಕೆಎಫ್‌ಸಿ 1958ರ ಆರ್ಟಿಕಲ್ 330ರಂತೆ ನಗದು ಶಾಖೆಯ ಈ ಕೆಳಕಂಡ ದಾಖಲಾತಿಗಳನ್ನು ಪರಿಶೀಲಿಸಿ 

ಸುಸ್ತಿಯಲ್ಲಿ ನಿರ್ವಹಿಸಿಕೊಂಡು ಬರುವಲ್ಲಿ ಉಸ್ತುವಾರಿ ವಹಿಸುವುದು . 
( ಅ) ಎಲ್ಲಾ ಸ್ವೀಕೃತಿ ಮತ್ತು ಪಾವತಿಗಳನ್ನು ನಗದು ಪುಸ್ತಕದಲ್ಲಿ ದಾಖಲಿಸುವ ಬಗ್ಗೆ . 
( ಆ) ನಗದು ಪುಸ್ತಕದಲ್ಲಿ ಪ್ರತಿ ತಿಂಗಳ ಅಂತ್ಯಕ್ಕೆ ಗೋಶ್ವಾರೆ ಹಾಕಿ ಬಾಕಿ ಮೊತ್ತ ನಮೂದಿಸಿದ ಬಗ್ಗೆ 
( ಇ) ನಮೂನೆ- 61ರಲ್ಲಿ ಖಜಾನೆಗೆ ಸಲ್ಲಿಸುವ ಪಾವತಿಯ ಬಗ್ಗೆ . 
( ಈ ) ಅಕ್ವಿಟೆನ್ಸ್‌ ರೋಲ್. 
( ಉ ) ಸಾದಿಲ್ವಾರು ವೆಚ್ಚಗಳ ಆದೇಶದ ಪುಸ್ತಕನಿರ್ವಹಣೆ. 

( ಊ ) ಸಾದಿಲ್ವಾರು ವೆಚ್ಚಗಳ ವಹಿ . 
4. ಪ್ರತಿ ದಿನ ಸ್ಟಾಂಪ್ ಖರ್ಚುವೆಚ್ಚಗಳ ಲೆಕ್ಕ ಮತ್ತು ವಹಿಗಳನ್ನು ಪರಿಶೀಲಿಸುವುದು. 
5. ಲೇಖನ ಸಾಮಗ್ರಿಗಳನ್ನು ಮತ್ತು ನಮೂನೆಗಳನ್ನು ನೀಡಿದ ಬಗ್ಗೆ ಪರಿಶೀಲಿಸುವುದು. 
6. ಎಲ್ಲಾ ಲೆಕ್ಕ ಪರಿಶೋಧನೆಗಳ ಕಡತ ನಿರ್ವಹಿಸುವುದು ಮತ್ತು ಆಕ್ಷೇಪಣೆಗಳಿಗೆ ಉತ್ತರಗಳನ್ನು ಅಧೀನ 

ಅಧಿಕಾರಿಗಳಿಂದ ಪಡೆದು ವಿಲೇ ಆಗುವಂತೆ ನೋಡಿಕೊಳ್ಳುವುದು. 
7. ಸಿಬ್ಬಂದಿ ಮತ್ತು ಲೆಕ್ಕಪತ್ರ ಶಾಖೆಯ ಮಾಹಿತಿ ಹಕ್ಕು ಅಧಿನಿಯಮ -2005/ಕೆ.ಎ. ಟಿ./ ಇತರೆ ನ್ಯಾಯಾಲಯಗಳಲ್ಲಿ 

ದಾಖಲಿಸಿರುವ ಪ್ರಕರಣಗಳ ಪತ್ರ ವ್ಯವಹಾರಗಳ ಮತ್ತು ಕಡತಗಳ ನಿರ್ವಹಣೆ ಉಸ್ತುವಾರಿ ನೋಡಿಕೊಳ್ಳುವುದು. 

8. ಕಮಾಂಡೆಂಟ್/ ಎಎಒ ರವರು ವಹಿಸುವ ಇತರೆ ಕರ್ತವ್ಯಗಳನ್ನು ನಿರ್ವಹಿಸುವುದು. 
( 25 ) ನಗದು ಶಾಖೆ (ಶ್ರೀಮತಿ ಶರಣಿತ, ಪ್ರಥಮ ದರ್ಜೆ ಸಹಾಯಕರು) : 

1. ನಗದು ಮತ್ತು ನಗದು ವಹಿ ನಿರ್ವಹಣೆ. 
2. ಪ್ರತಿ ತಿಂಗಳ ಅಂತ್ಯಕ್ಕೆ ನಗದು ಪುಸ್ತಕದಲ್ಲಿ ಬಾಕಿ ತ: ಖೆ ತಯಾರಿಸುವುದು ಮತ್ತು ಕಳುಹಿಸಿ ಕೊಡಲು ಬಾಕಿ 

ಇರುವ ಡಿಡಿಗಳನ್ನು ಪತ್ರ / ಜ್ಞಾಪನದ ಮೂಲಕ ಸಂಬಂಧಪಟ್ಟರಿಗೆ ಕಳುಹಿಸಿಕೊಡುವುದು. 
3, ಆರೋಗ್ಯ ಭಾಗ್ಯ ಯೋಜನೆಯ ಮಾಸಿಕ ಕಂತು ಪಾವತಿಯೂ ಸೇರಿದಂತೆ ನಗದು ಶಾಖೆಗೆ ಸಂಬಂಧಪಟ್ಟ 

ವಹಿಗಳನ್ನು ನಿರ್ವಹಿಸುವುದು . 
4 . ಬಿ .ಎಫ್. ಮತ್ತು ಸ್ವೀಟ್ಸ್ ಫಂಡ್‌ಗಳ ನಗದು ವ್ಯವಹಾರ ಮತ್ತು ಪುಸ್ತಕಗಳ ನಿರ್ವಹಣೆ. 
5. ನಗದು ಶಾಖೆಗೆ ಸಂಬಂಧಿಸಿದ ಕೆಎಟಿ/ ಇತರೆ ನ್ಯಾಯಾಲಯ ಪ್ರಕರಣಗಳ ಮತ್ತು ಮಾಹಿತಿ ಹಕ್ಕು ಅಧಿನಿಯಮ 

2005ರ ಪ್ರಕರಣಗಳ ಪತ್ರ ವ್ಯವಹಾರಗಳು ಮತ್ತು ಕಡತಗಳ ನಿರ್ವಹಣೆ. 

6. ಕಮಾಂಡೆಂಟ್ /ಎಎಒ /ಶಾಖಾಧೀಕ್ಷಕರು ವಹಿಸುವ ಇತರೆ ಕರ್ತವ್ಯಗಳನ್ನು ನಿರ್ವಹಿಸುವುದು 
( 26) ಲೆಕ್ಕ ಶಾಖೆ- 1 (ಶ್ರೀ ಎ. ಬಿ. ನಟರಾಜ , ಪ್ರಥಮ ದರ್ಜೆ ಸಹಾಯಕ): 

1. ಮಾಸಿಕ ವೇತನ ಬಿಲ್, ಸಪ್ಲಿಮೆಂಟರಿ, ರಜಾ ವೇತನ, ರಜಾ ಅಲೋವೆನ್ಸ್, ಸಮವಸ್ತ ಭತ್ತೆ, ಗಳಿಕೆ ರಜಾ 

ನಗದೀಕರಣ ಬಿಲ್‌ಗಳನ್ನು ತಯಾರಿಸುವುದು ಮತ್ತು LPC ಕಳುಹಿಸಿ ಕೊಡುವುದು. 
2. ವಾರ್ಷಿಕ ಆಯವ್ಯಯ ತಯಾರಿಸುವುದು . 
3. ಎಎನ್ಎಫ್ ಫಟಕಕ್ಕೆ ನಿಯೋಜನೆಯಲ್ಲಿರುವ ಅಧಿಕಾರಿ/ಸಿಬ್ಬಂದಿಗಳ ವೇತನ ಬಿಲ್ ತಯಾರಿಸುವುದು. 
4. ಮೇಲೆ ನಮೂದಿಸಿದ ಎಲ್ಲಾ ಬಿಲ್‌ಗಳ ಬಗ್ಗೆ ಸ್ವೀಕೃತಿ, ಲಾಂಗ್ ರೋಲ್, ವೇತನ ತಡೆಹಿಡಿದ ಪ್ರಕರಣಗಳ 

ಕಡತಗಳ ನಿರ್ವಹಣೆ. 
5. ಜಿಪಿಎಫ್/ ಹೆಚ್‌ಬಿಎ/ಹೆಚ್ ಪಿಎ / ಬೈಸಿಕಲ್ / ಎಂಸಿಎ / ಹ್ಯಾಂಡ್‌ಲೂಮ್/ ಹಬ್ಬದ ಮುಂಗಡ/ಕೆಜಿಐಡಿ/ ಮುಂಗಡ ವೇತನ 

ಹಾಗೂ ಸಾಲಗಳ ಮಂಜೂರಾತಿ ಕಡತಗಳ ನಿರ್ವಹಣೆ ಮತ್ತು ಬಿಲ್‌ಗಳ ತಯಾರಿ . 
6. ಜಿಪಿಎಫ್/ ಹೆಚ್‌ಬಿಎ/ ಹೆಚ್ ಪಿಎ/ ಬೈಸಿಕಲ್ / ಎಂಸಿಎ / ಹ್ಯಾಂಡ್ಲೂಮ್/ ಹಬ್ಬದ ಮುಂಗಡ/ಕೆಜಿಐಡಿ/ ಮುಂಗಡ ವೇತನ 

ಹಾಗೂ ಸಾಲಗಳ ಮರು ಪಾವತಿ ಕಡತಗಳ ನಿರ್ವಹಣೆ. 
7. ನಿವೃತ್ತಿ ಮತ್ತು ನಿಧನ ಹೊಂದಿನ ಅಧಿಕಾರಿ/ ಸಿಬ್ಬಂದಿಗಳ ಇಎಫ್‌ಬಿಎಫ್ ಮತ್ತು ಇಜಿಐಎಸ್ ಪಾವತಿ ಕಡತಗಳ 

ನಿರ್ವಹಣೆ. 
8. ಲೆಕ್ಕ -1 ಶಾಖೆಗೆ ಸಂಬಂಧಿಸಿದ ಕೆಎಟಿ/ ಇತರೆ ನ್ಯಾಯಾಲಯ ಪ್ರಕರಣಗಳ ಮತ್ತು ಮಾಹಿತಿ ಹಕ್ಕು ಅಧಿನಿಯಮ 

2005ರ ಪ್ರಕರಣಗಳ ಪತ್ರ ವ್ಯವಹಾರಗಳು ಮತ್ತು ಕಡತಗಳ ನಿರ್ವಹಣೆ. 
9. ಕಮಾಂಡೆಂಟ್/ ಎಎಒ /ಶಾಖಾಧೀಕ್ಷಕರು ವಹಿಸುವ ಇತರೆ ಕರ್ತವ್ಯಗಳನ್ನು ನಿರ್ವಹಿಸುವುದು. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧, ೨೦೧೦ 

೩೩೯ 
( 27 ) ಲೆಕ್ಕ ಶಾಖೆ -2 ( ಶ್ರೀ ಎ . ಸುನಿಲ್ ಕುಮಾರ್ , ದ್ವಿತೀಯ ದರ್ಜೆ ಸಹಾಯಕ): 

1. ಲೇಖನ ಸಾಮಗ್ರಿಗಳ ಮತ್ತು ಇತರೆ ಸಾಮಗ್ರಿಗಳ ಸ್ಟಾಕ್ ವಹಿಗಳ ನಿರ್ವಹಣೆ. 
2 . ಬಸ್ ವಾರಂಟು/ರೈಲ್ವೇ ವಾರಂಟು ಮತ್ತು ಅದಕ್ಕೆ ಸಂಬಂಧಿಸಿದ ಸ್ಟಾಕ್ ವಹಿಗಳ ನಿರ್ವಹಣೆ . 
3. ಹಳೆಯ ದಾಖಲೆಗಳ ಮತ್ತು ದಾಖಲೆಗಳ ಕೊಠಡಿಯ ನಿರ್ವಹಣೆ. 
4 . ವಾರ್ಷಿಕ ಆಡಳಿತ ವರದಿಗಳನ್ನು ತಯಾರಿಸುವುದು. 
5. ಆದೇಶ ಮಸ್ತಕ, ಗಜೆಟ್ , ಸರ್ಕಾರಿ ಆದೇಶಗಳು, ಎಲ್‌ಎಸ್ಸಿ ಮತ್ತು ಜರ್ನಲ್‌ಗಳ ನಿರ್ವಹಣೆ. 
6. ವಿವಿಧ ನಿಯಮಾವಳಿಗಳ ಪುಸ್ತಕ ಖರೀದಿ ಮತ್ತು ಕಛೇರಿ ಯಂತ್ರೋಪಕರಣಗಳ ದುರಸ್ತಿ ಕಡತಗಳ ನಿರ್ವಹಣೆ. 
7. ಡಿಸಿ ಮತ್ತು ಎಸಿ ಬಿಲ್‌ಗಳನ್ನು ತಯಾರಿಸುವುದು . 
8. ಮಾಸಿಕ ವೆಚ್ಚ ಪಟ್ಟಿ ತಯಾರಿಸುವುದು. 

9. ವೈದ್ಯಕೀಯ ವೆಚ್ಚ ಮರುಪಾವತಿ ಮತ್ತು ಆರೋಗ್ಯ ಭಾಗ್ಯ ವೆಚ್ಚ ಮರುಪಾವತಿ ಬಿಲ್ಲುಗಳನ್ನು ತಯಾರಿಸುವುದು. 
(28 ) ಲೆಕ್ಕ -3 ಶಾಖೆ ( ದ್ವಿ. ದ.ಸ. ರಿಕ್ತ ಹುದ್ದೆ) (ಶ್ರೀ ಎ. ಸುಬ್ಬಪ್ಪ, ದ್ವಿ . ದ.ಸ. ಹೆಚ್ಚಿನ ಪ್ರಭಾರ ): 

1. ಎಲ್ಲಾ ಪ್ರಯಾಣ ಭತ್ಯೆ, ಪ್ರಯಾಣ ಮುಂಗಡ, ವರ್ಗಾವಣೆ ಅನುದಾನ / ವರ್ಗಾವಣೆ ಪ್ರಯಾಣ ಭತ್ತೆ, ಆಹಾರ 

ಭತ್ತೆ , ಸ್ವಂತ ಊರಿಗೆ ಪ್ರಯಾಣ ಬಿಲ್ಲುಗಳನ್ನು ತಯಾರಿಸುವುದು. 
2. ಪ್ರಯಾಣ ಮುಂಗಡ ಕಡಿತಗೊಳಿಸದ ಬಗ್ಗೆ ಕಡತಗಳ ನಿರ್ವಹಣೆ. 
3. ಕೆಎಸ್‌ಆರ್‌ಟಿಸಿ ಬಸ್ಸುಗಳನ್ನು ಬಾಡಿಗೆಗೆ ಪಡೆದ ಬಿಲ್ಲುಗಳನ್ನು ತಯಾರಿಸುವುದು ಹಾಗೂ ಅದಕ್ಕೆ ಸಂಬಂಧಪಟ್ಟ 

ಪತ್ರ ವ್ಯವಹಾರ ಮತ್ತು ಕಡತಗಳ ನಿರ್ವಹಣೆ. 
4. ವಾಹನ ಸಾರಿಗೆ ಮತ್ತು ಶಿಬಿರ ನಾಯಕರ ಶಾಖೆಗೆ ಸಂಬಂಧಪಟ್ಟ ಪತ್ರ ವ್ಯವಹಾರಗಳ ಪರಿಶೀಲನೆ ಮತ್ತು 

ಉಸ್ತುವಾರಿ. 
5. ಲೆಕ್ಕ - 3 ಶಾಖೆಗೆ ಸಂಬಂಧಿಸಿದ ಕೆಎಟಿ/ ಇತರೆ ನ್ಯಾಯಾಲಯ ಪ್ರಕರಣಗಳ ಮತ್ತು ಮಾಹಿತಿ ಹಕ್ಕು ಅಧಿನಿಯಮ 

2005ರ ಪ್ರಕರಣಗಳ ಪತ್ರ ವ್ಯವಹಾರಗಳು ಮತ್ತು ಕಡತಗಳ ನಿರ್ವಹಣೆ. 

6. ಕಮಾಂಡೆಂಟ್ /ಎಎಒ /ಶಾಖಾಧೀಕ್ಷಕರು ವಹಿಸುವ ಇತರೆ ಕರ್ತವ್ಯಗಳನ್ನು ನಿರ್ವಹಿಸುವುದು. 
(29 ) ಸಿಬ್ಬಂದಿ -1 ಶಾಖೆ (ಶ್ರೀ ಮಹಮ್ಮದ್ ರಫೀಕ್, ಪ್ರಥಮ ದರ್ಜೆ ಸಹಾಯಕರು): 

1. ಹೊಸ ನೇಮಕಾತಿಗಳು , ವರ್ಗಾವಣೆ, ನಿಯೋಜನೆ, ತರಬೇತರಿಗೆ ಸಂಬಂಧಪಟ್ಟ ಪತ್ರ ವ್ಯವಹಾರಗಳು. 
2. ರಾಜೀನಾಮೆ ಮತ್ತು ಸೇವೆಯಿಂದ ವಜಾಗೊಳಿಸಿದ ಪ್ರಕರಣಗಳ ಪತ್ರ ವ್ಯವಹಾರಗಳು. 
3. ನೇಮಕಾತಿ, ರಿಕ್ತ ಹುದ್ದೆಗಳ ಮಾಹಿತಿ ತ: ಖೆ , ಜಾತಿಗಳ ವಿಂಗಡಣೆ ಪುಸ್ತಕ ( roster register of castes), 

ನಿಯೋಜನೆ ಕಡತಗಳ ನಿರ್ವಹಣೆ. 
4. ಅಧಿಕಾರಿ ಮತ್ತು ಸಿಬ್ಬಂದಿಗಳ ಮಾಸಿಕ/ ತ್ರೈಮಾಸಿಕ ತ: ಖೆ ಕಳುಹಿಸುವುದು. 
5 . ಖಾಯಂಪೂರ್ವ ಸೇವಾವಧಿ ಘೋಷಣೆ ಕಡತಗಳ ನಿರ್ವಹಣೆ. 
6. ಆಸ್ತಿ ಖರೀದಿಗೆ ಸಂಬಂಧಿಸಿದ ಪತ್ರ ವ್ಯವಹಾರಗಳ ನಿರ್ವಹಣೆ. 
7. ಪ್ರಭಾರ ಭತ್ತೆ ಮಂಜೂರಾತಿಗೆ ಸಂಬಂಧಿಸಿದ ಪತ್ರ ವ್ಯವಹಾರಗಳ ನಿರ್ವಹಣೆ. 
8. ಇಲಾಖಾ ಪರೀಕ್ಷೆಗಳಿಗೆ ಸಲ್ಲಿಸಿದ ಅರ್ಜಿಗಳ ಪತ್ರ ವ್ಯವಹಾರಗಳ ನಿರ್ವಹಣೆ. 
9. ಸಂತಾಪ ಸೂಚಕ ಸಂದೇಶಗಳ ಪತ್ರ ವ್ಯವಹಾರಗಳು. 
10. ಪ್ರತಿ ವರ್ಷದ ಪ್ರಾರಂಭದಲ್ಲಿ ಅಧಿಕಾರಿ/ ಸಿಬ್ಬಂದಿಗಳ ಲಾಂಗ್ ರೋಲ್ ತೆರೆದು ಲೆಕ್ಕ -1 ಶಾಖೆಗೆ ನೀಡುವ 

ಕರ್ತವ್ಯ. 
11. ಹೊಸದಾಗಿ ನೇಮಕಗೊಂಡ ಅಧಿಕಾರಿ/ ಸಿಬ್ಬಂದಿಗಳ ಸೇವಾ ಪುಸ್ತಕ ತೆರೆದು ಮಾಹಿತಿಯೊಂದಿಗೆ ಸಿಬ್ಬಂದಿ-2 

ಶಾಖೆಗೆ ನೀಡುವ ಕರ್ತವ್ಯ . 
12 . ಅನುಕಂಪದ ಆಧಾರದ ನೇಮಕಾತಿಗಳು. 
13. ಲೆಕ್ಕ -1 ಶಾಖೆಗೆ ಸಂಬಂಧಿಸಿದ ಕೆಎಟಿ/ಉಚ್ಚ ನ್ಯಾಯಾಲಯ ಪ್ರಕರಣಗಳ ಮತ್ತು ಮಾಹಿತಿ ಹಕ್ಕು ಅಧಿನಿಯಮ 

2005ರ ಪ್ರಕರಣಗಳ ಪತ್ರ ವ್ಯವಹಾರಗಳು ಮತ್ತು ಕಡತಗಳ ನಿರ್ವಹಣೆ. 

14 . ಕಮಾಂಡೆಂಟ್/ ಎಎಪಿ /ಶಾಖಾಧೀಕ್ಷಕರು ವಹಿಸುವ ಇತರೆ ಕರ್ತವ್ಯಗಳನ್ನು ನಿರ್ವಹಿಸುವುದು . 
( 30 ) ಸಿಬ್ಬಂದಿ - 2 ಶಾಖೆ ( ಶ್ರೀ ಎ . ಸುಬ್ಬಪ್ಪ, ದ್ವಿತೀಯ ದರ್ಜೆ ಸಹಾಯಕರು): 

1. ಅಧಿಕಾರಿ/ ಸಿಬ್ಬಂದಿಗಳ ವಯೋ ನಿವೃತ್ತಿ/ಸ್ವಇಚ್ಛಾ ನಿವೃತ್ತಿಯ ಪತ್ರ ವ್ಯವಹಾರಗಳು /ಕಡತಗಳ ನಿರ್ವಹಣೆ. 
2. 25 ವರ್ಷ ಸೇವೆ ಸಲ್ಲಿಸಿದ ಅಧಿಕಾರಿ/ ಸಿಬ್ಬಂದಿಗಳ ಮಾಹಿತಿಗಳ ಕಡತ ನಿರ್ವಹಣೆ. 


೩೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧, ೨೦೧೦ 

ಭಾಗ- ೩ 
3. 12 ತಿಂಗಳುಗಳ ಒಳಗೆ ಸೇವೆಯಿಂದ ನಿವೃತ್ತಿ ಹೊಂದುವ ಅಧಿಕಾರಿ/ ಸಿಬ್ಬಂದಿಗಳಿಗೆ ಸಂಬಂಧಿಸಿದ ಪತ್ರ 

ವ್ಯವಹಾರಗಳು. 
4. ನಿವೃತ್ತ ಅಧಿಕಾರಿ/ ಸಿಬ್ಬಂದಿಗಳ ಕುಟುಂಬ ಪಿಂಚಣಿಗೆ ಸಂಬಂಧಪಟ್ಟ ಪತ್ರ ವ್ಯವಹಾರಗಳು. 
5. ಪಿಂಚಣಿಗೆ ಸಂಬಂಧಿಸಿದ ಮಾಸಿಕ /ತ್ರೈಮಾಸಿಕ ಪಟ್ಟಿಗಳಿಗೆ ಸಂಬಂಧಿಸಿದ ಪತ್ರವ್ಯವಹಾರಗಳು. 
6. ವಯೋ ನಿವೃತ್ತಿ ಪಿಂಚಣಿಗೆ ಸಂಬಂಧಿಸಿದ ಪತ್ರ ವ್ಯವಹಾರಗಳು ಮತ್ತು ಕಡತಗಳ ನಿರ್ವಹಣೆ. 
7. ಹೊಸತಾಗಿ ನೇಮಕಾತಿಗೊಂಡ ಅಧಿಕಾರಿ / ಸಿಬ್ಬಂದಿಗಳ ಸೇವಾ ಪುಸ್ತಕ/ನಾಮಾವಳಿ ಪಟ್ಟಿ ತೆರೆದು 

ನಿರ್ವಹಿಸುವುದು, 
8. ಎಲ್ಲಾ ಅಧಿಕಾರಿ/ ಸಿಬ್ಬಂದಿಗಳ ಸೇವಾ ಪುಸ್ತಕದಲ್ಲಿ ಕುಟುಂಬ ಸದಸ್ಯರ ನಾಮಾವಳಿ ಪಟ್ಟಿ ಪಡೆದು ನಿರ್ವಹಿಸುವ 

ಕರ್ತವ್ಯ . 
9. ಹೆಚ್ಟಿಸಿ/ಎಲ್‌ಟಿಸಿ ಮತ್ತು ಸಂತಾನ ಶಸ್ತ್ರ ಚಿಕಿತ್ಸೆಗೆ ಸಂಬಂಧಪಟ್ಟ ಪತ್ರ ವ್ಯವಹಾರಗಳು. 
10. ಸೇವೆಗೆ ಸಂಬಂಧಿಸಿದ ಎಲ್ಲಾ ಆದೇಶಗಳನ್ನು ಸೇವಾ ಪುಸ್ತಕದಲ್ಲಿ ದಾಖಲಿಸುವ ಕರ್ತವ್ಯ . 
11 . ಅಧಿಕಾರಿ/ ಸಿಬ್ಬಂದಿಗಳ ಎಲ್ಲಾ ವಿಧದ ರಜೆ ಮಂಜೂರಾತಿ ಕಡತಗಳಿಗೆ ಸಂಬಂಧಿಸಿದ ಪತ್ರ ವ್ಯವಹಾರಗಳು ಮತ್ತು 

ಕಡತಗಳ ನಿರ್ವಹಣೆ. 
12 . ಅಧಿಕಾರಿ /ಸಿಬ್ಬಂದಿಗಳ ವೇತನ ನಿಗದಿ, ವೇತನ ಭಡ್ಡಿ , 10, 15, 20 ವರ್ಷಗಳ ವೇತನ ಭಡ್ತಿಗಳಿಗೆ ಸಂಬಂಧಿಸಿದ 

ಪತ್ರ ವ್ಯವಹಾರಗಳು. 
13. ವೇತನ ಭಡ್ತಿಗಳಿಗೆ ಸಂಬಂಧಿಸಿದ ವಹಿ ನಿರ್ವಹಣೆ ಮತ್ತು ಪ್ರತಿ ವರ್ಷದ ಮಾರ್ಚ್ ಅಂತ್ಯದಲ್ಲಿ ಸೇವಾ 
ಈ ಪುಸ್ತಕಗಳ ಪರಿಶೀಲನೆ. 
14 . ಸಿಬ್ಬಂದಿ- 2 ಶಾಖೆಗೆ ಸಂಬಂಧಿಸಿದ ಕೆಎಟಿ/ಉಚ್ಚ ನ್ಯಾಯಾಲಯ ಪ್ರಕರಣಗಳ ಮತ್ತು ಮಾಹಿತಿ ಹಕ್ಕು 

ಅಧಿನಿಯಮ - 2005ರ ಪ್ರಕರಣಗಳ ಪತ್ರ ವ್ಯವಹಾರಗಳು ಮತ್ತು ಕಡತಗಳ ನಿರ್ವಹಣೆ. 

15 . ಕಮಾಂಡೆಂಟ್ / ಎಎಒ/ಶಾಖಾಧೀಕ್ಷಕರು ವಹಿಸುವ ಇತರೆ ಕರ್ತವ್ಯಗಳನ್ನು ನಿರ್ವಹಿಸುವುದು. 
( 31 ) ಟಪ್ಪಾಲು ಶಾಖೆ ( ಶ್ರೀ ಪಿ.ಎಸ್. ನವೀನ, ದ್ವಿತೀಯ ದರ್ಜೆ ಸಹಾಯಕ): 

1. ಟಪ್ಪಾಲುಗಳ ಸ್ವೀಕೃತಿ ಮತ್ತು ಸಂಬಂಧಪಟ್ಟ ಶಾಖೆಗಳಿಗೆ ಅವುಗಳ ವಿತರಣೆ. 
2. ವಿವಿಧ ಶಾಖೆಗಳಿಂದ ಪಡೆದಂತಹ ಪತ್ರ/ಕಡತಗಳ ರವಾನೆ. 
3 . ಒಳ ಬರುವ ಮತ್ತು ಹೊರಗೆ ಕಳುಹಿಸುವ ಪತ್ರಗಳ ರವಾನೆ ಕಡತಗಳ ನಿರ್ವಹಣೆ. 
4. ಅಂಚೆ ಚೀಟಿಗಳ ಲೆಕ್ಕ ಕಡತಗಳ ನಿರ್ವಹಣೆ. 
5. ಲೆಕ್ಕ - 2 ಶಾಖೆಗೆ ಸಂಬಂಧಿಸಿದ ಕೆಎಟಿ/ಇತರೆ ನ್ಯಾಯಾಲಯ ಪ್ರಕರಣಗಳ ಮತ್ತು ಮಾಹಿತಿ ಹಕ್ಕು ಅಧಿನಿಯಮ 

2005ರ ಪ್ರಕರಣಗಳ ಪತ್ರ ವ್ಯವಹಾರಗಳು ಮತ್ತು ಕಡತಗಳ ನಿರ್ವಹಣೆ. 

6. ಕಮಾಂಡೆಂಟ್/ ಎಎಒ /ಶಾಖಾಧೀಕ್ಷಕರು ವಹಿಸುವ ಇತರೆ ಕರ್ತವ್ಯಗಳನ್ನು ನಿರ್ವಹಿಸುವುದು 
(32) ಸಿಬ್ಬಂದಿ- 3 ಶಾಖೆ( ಶ್ರೀ ಮಹೇಶ, ದ್ವಿತೀಯ ದರ್ಜೆ ಸಹಾಯಕರು): 

1. ನಿಯಮ 6 ಕೆಎಸ್‌ಪಿ ( ಡಿಪಿ ) ನಿಯಮಾವಳಿಗಳು 1965 /1989 ಮತ್ತು ನಿಯಮ 11 ಸಿಸಿಎ ನಿಯಮಾವಳಿಗಳಂತೆ 

ಇಲಾಖಾ ವಿಚಾರಣಾ ಕಡತಗಳ ನಿರ್ವಹಣೆ. 
2 . ನಿಯಮ 7 ಕೆಎಸ್‌ಪಿ ( ಡಿಪಿ) ನಿಯಮಾವಳಿಗಳು 1965 /1989 ಮತ್ತು ನಿಯಮ 12 ಸಿಸಿಎ ನಿಯಮಾವಳಿಗಳಂತೆ 

ಶಿಸ್ತು ಕ್ರಮ ಕಡತಗಳ ನಿರ್ವಹಣೆ. 
3 . ನಿಯಮ 6 ಕೆಎಸ್‌ಪಿ ( ಡಿಪಿ) ನಿಯಮಾವಳಿಗಳು 1965 /1989 ಮತ್ತು ನಿಯಮ 11 ಸಿಸಿಎ ನಿಯಮಾವಳಿಗಳಂತೆ 

ಇಲಾಖಾ ವಿಚಾರಣಾ ಮೇಲ್ಮನವಿ ಕಡತಗಳ ನಿರ್ವಹಣೆ. 
4 . ನಿಯಮ 7 ಕೆಎಸ್‌ಪಿ ( ಡಿಪಿ ) ನಿಯಮಾವಳಿಗಳು 1965 /1989 ಮತ್ತು ನಿಯಮ 12 ಸಿಸಿಎ ನಿಯಮಾವಳಿಗಳಂತೆ 

ಶಿಸ್ತು ಕ್ರಮ ಮೇಲ್ಮನವಿ ಕಡತಗಳ ನಿರ್ವಹಣೆ. 
5. ಇಲಾಖಾ ವಿಚಾರಣೆ /ಶಿಸ್ತು ಕ್ರಮಗಳ ಮಾಸಿಕ/ ಮಾಸಿಕ/ಅರ್ಧ ವಾರ್ಷಿಕ ತ: ಖ್ಯೆಗಳನ್ನು ತಯಾರಿಸುವುದು. 
6. ಅಮಾನತ್ತಿಗೆ ಸಂಬಂಧಪಟ್ಟ ಕಡತಗಳ ನಿರ್ವಹಣೆ. 
7. ಎಲ್ಲಾ ತರಹದ ದೂರು ಅರ್ಜಿಗಳ ಮತ್ತು ದೂರು ಅರ್ಜಿ ವಹಿ ನಿರ್ವಹಣೆ. 
8. ಅನಧಿಕೃತವಾಗಿ ಗೈರು ಹಾಜರಾಗುವವರ ವಿರುದ್ದ ಅಭಿತ್ಯಾಜ ಪತ್ರ ಹೊರಡಿಸುವ ಪತ್ರ ವ್ಯವಹಾರಗಳು. 
9. ಸಿಬ್ಬಂದಿ- 3 ಶಾಖೆಗೆ ಸಂಬಂಧಿಸಿದ ಕೆಎಟಿ/ಉಚ್ಚ ನ್ಯಾಯಾಲಯ ಪ್ರಕರಣಗಳ ಮತ್ತು ಮಾಹಿತಿ ಹಕ್ಕು 
ಈ ಅಧಿನಿಯಮ - 2005ರ ಪ್ರಕರಣಗಳ ಪತ್ರ ವ್ಯವಹಾರಗಳು ಮತ್ತು ಕಡತಗಳ ನಿರ್ವಹಣೆ, 
10 . ಕಮಾಂಡೆಂಟ್ / ಎಎಒ /ಶಾಖಾಧೀಕ್ಷಕರು ವಹಿಸುವ ಇತರೆ ಕರ್ತವ್ಯಗಳನ್ನು ನಿರ್ವಹಿಸುವುದು. 


೩೪೧ 


ಭಾಗ - ೩ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧, ೨೦೧೦ 
(33 ) ರಹಸ್ಯ ವಿಭಾಗ (ಶೀಘ್ರಲಿಪಿಗಾರ ರಿಕ್ತ ಹುದ್ದೆ)(ಶ್ರೀ ಮಹೇಶ, ದ್ವಿ.ದ.ಸ. ಹೆಚ್ಚುವರಿ ಪ್ರಭಾರ): 

1. ರಹಸ್ಯ ವಿಭಾಗಕ್ಕೆ ಸಂಬಂಧಪಟ್ಟ ಎಲ್ಲಾ ಪತ್ರ ವ್ಯವಹಾರಗಳು ಮತ್ತು ಕಡತಗಳ ನಿರ್ವಹಣೆ. 
2. ಎಲ್ಲಾ ಅಧಿಕಾರಿ/ ಸಿಬ್ಬಂದಿಗಳ ವಾರ್ಷಿಕ ಕಾರ್ಯ ನಿರ್ವಹಣಾ ವರದಿ/ ಆಸ್ತಿ ದಾಯಿತ್ವ ಪಟ್ಟಿಗಳ ಪತ್ರ ವ್ಯವಹಾರ 

ಮತ್ತು ಅವುಗಳಿಗೆ ಸಂಬಂಧಪಟ್ಟ ಕಡತಗಳ ನಿರ್ವಹಣೆ. 
3. ಕಮಾಂಡೆಂಟ್‌ರವರ ಮಾಸಿಕ ದಿನಚರಿ ಮತ್ತು ಸಹಾಯಕ ಕಮಾಂಡೆಂಟ್/ ಆರ್‌ಪಿಐರವರುಗಳ ವಾರದ 

ದಿನಚರಿಗಳ ಪತ್ರ ವ್ಯವಹಾರಗಳು ಮತ್ತು ಕಡತಗಳ ನಿರ್ವಹಣೆ. 
4. ನಗದು ಬಹುಮಾನ ಮಂಜೂರಾತಿಗೆ ಸಂಬಂಧಪಟ್ಟ ಪತ್ರ ವ್ಯವಹಾರಗಳು /ಕಡತಗಳ ನಿರ್ವಹಣೆ 
5. ರಾಷ್ಟ್ರಾಧ್ಯಕ್ಷರ/ ಮುಖ್ಯ ಮಂತ್ರಿಗಳ / ಇತರೆ ಪದಕ ಪ್ರಶಸ್ತಿಗಳಿಗೆ ಸಂಬಂಧಪಟ್ಟ ಪತ್ರ ವ್ಯವಹಾರಗಳು ಮತ್ತು ಕಡತಗಳ 

ನಿರ್ವಹಣೆ. 
6. ಪರಿವೀಕ್ಷಣೆ ಟಿಪ್ಪಣಿ ತಯಾರಿಸುವುದು ಮತ್ತು ಕಡತಗಳ ನಿರ್ವಹಣೆ . 
7. ರಹಸ್ಯ ಶಾಖೆಗೆ ಸಂಬಂಧಿಸಿದ ಕೆಎಟಿ/ ಇತರೆ ನ್ಯಾಯಾಲಯ ಪ್ರಕರಣಗಳ ಮತ್ತು ಮಾಹಿತಿ ಹಕ್ಕು ಅಧಿನಿಯಮ 

2005 ಪ್ರಕರಣಗಳ ಪತ್ರ ವ್ಯವಹಾರಗಳು ಮತ್ತು ಕಡತಗಳ ನಿರ್ವಹಣೆ. 

8. ಕಮಾಂಡೆಂಟ್‌ರವರು ವಹಿಸುವ ಇತರೆ ಕರ್ತವ್ಯಗಳನ್ನು ನಿರ್ವಹಿಸುವುದು 
( 34 ) ಬೆರಳಚ್ಚುಗಾರರು (1. ಶ್ರೀಮತಿ ಪಿ.ಕೆ.ಮೋಹಿನಿ ಮತ್ತು 2 . ಶ್ರೀಮತಿ ಪಿ .ತಾರದೇವಿ): 

1. ಪತ್ರ ವ್ಯವಹಾರಗಳ ಕರಡು/ ಶುದ್ಧ ಪ್ರತಿಗಳನ್ನು ಗಣಕಯಂತ್ರ / ಬೆರಳಚ್ಚು ಯಂತ್ರದಲ್ಲಿ ತಯಾರಿಸಲು ಪಡೆದ ಬಗ್ಗೆ 

ದಿನಾಂಕದೊಂದಿಗೆ ವಹಿಯಲ್ಲಿ ನಮೂದಿಸುವುದು. 
2. ಕರಡು/ಶುದ್ಧ ಪ್ರತಿಗಳನ್ನು ಗಣಕಯಂತ್ರ /ಬೆರಳಚ್ಚು ಯಂತ್ರದಲ್ಲಿ ತಯಾರಿಸಿ ನೀಡಿದ ಬಗ್ಗೆ ಕ್ರಮ ಸಂಖ್ಯೆ ಮತ್ತು 

ಮಟ ಸಂಖ್ಯೆಯೊಂದಿಗೆ ವಹಿಯಲ್ಲಿ ನಮೂದಿಸುವುದು. 
3. ಗಣಕಯಂತ್ರ / ಬೆರಳಚ್ಚು ಯಂತ್ರಗಳಲ್ಲಿ ಕೆಲಸ ನಿರ್ವಹಿಸಲು ಬೇಕಾದ ಪೇಪರ, ಕಾರ್ಬನ್/ರಿಬ್ಬನ್‌ಗಳನ್ನು ಸಾಕಷ್ಟು 

ದಾಸ್ತಾನು ಇಟ್ಟುಕೊಳ್ಳುವುದು . 
4. ಪ್ರತಿ ನಿತ್ಯ 20 ಪುಟಗಳಿಗೆ ಕಡಿಮೆಯಾಗದಂತೆ ಗಣಕಯಂತ್ರ / ಬೆರಳಚ್ಚು ಯಂತ್ರದಲ್ಲಿ ಕೆಲಸ ನಿರ್ವಹಿಸದು. 

ಬೆರಳಚ್ಚುಗಾರರು ಪ್ರತಿ ದಿನ ನಿರ್ವಹಿಸಿದ ಕೆಲಸದ ಬಗ್ಗೆ ವಹಿಯನ್ನು ಶಾಖಾಧೀಕ್ಷಕರ ಪರಿಶೀಲನೆಗೆ ಒಪ್ಪಿಸುವುದು. 
ಪತ್ರ ವ್ಯವಹಾರಗಳ ಕರಡು/ಶುದ್ದ ಪ್ರತಿಗಳನ್ನು ತಯಾರಿಸಿದ ನಂತರ ಅವುಗಳನ್ನು ಸಂಬಂಧಪಟ್ಟ ವಿಷಯ 

ನಿರ್ವಾಹಕರಿಗೆ ನೀಡಿ ವಹಿಯಲ್ಲಿ ಸ್ವೀಕೃತಿ ಪಡೆಯುವುದು. 
5. ತಮಗೆ ಹಂಚಿಕೆ ಮಾಡಿದ ಗಣಕಯಂತ್ರ/ ಬೆರಳಚ್ಚು ಯಂತ್ರಗಳನ್ನು ಶುಚಿತ್ವದಲ್ಲಿಟ್ಟುಕೊಳ್ಳುವುದು. 
6. ತಮಗೆ ಹಂಚಿಕೆ ಮಾಡಿದ ಗಣಕಯಂತ್ರ/ ಬೆರಳಚ್ಚು ಯಂತ್ರಗಳನ್ನು ದುರಸ್ತಿ ಪಡಿಸಿದ ಬಗ್ಗೆ ಪ್ರತ್ಯೇಕ ವಹಿಯಲ್ಲಿ 

ನಮೂದಿಸಿ ನಿರ್ವಹಿಸುವುದು. 

7. ಕಮಾಂಡೆಂಟ್ / ಎಎಒ /ಶಾಖಾಧೀಕ್ಷಕರು ವಹಿಸುವ ಇತರೆ ಕರ್ತವ್ಯಗಳನ್ನು ನಿರ್ವಹಿಸುವುದು. 
( 35 ) ದಲಾಯತ್ (ಶ್ರೀ ಉಮೇಶ ಈರಯ್ಯ ಗಣಾಚಾರಿ): 

1. ( ಅ) ಕಛೇರಿಯ ಒಳಗಡೆ ಮತ್ತು ಇತರೆ ಕಛೇರಿಗಳಿಗೆ ಕಡತಗಳನ್ನು , ಕಾಗದ ಪತ್ರಗಳನ್ನು ತೆಗೆದುಕೊಂಡು 
ಹೋಗುವುದು. 

( ಆ) ಕಡತಗಳನ್ನು ಹೊಲಿಯುವುದು. 
( ಇ) ಲೇಖನ ಸಾಮಗ್ರಿಗಳನ್ನು ಕೊಂಡೊಯ್ಯುವುದು ಮತ್ತು ಹಂಚುವುದು. ಅಗತ್ಯ ಬಿದ್ದಾಗ ಲಕೋಟೆಗಳನ್ನು 

ಮಾಡುವುದು. 
( ಈ ) ಕಛೇರಿಯ ಶಾಖಾಧೀಕ್ಷಕರು ಅಥವಾ ಇತರೆ ಯಾವುದೇ ಹಿರಿಯ ಅಧಿಕಾರಿಗಳು ವಹಿಸಬೇಕಾದ ಕಛೇರಿ 

ಕರ್ತವ್ಯಗಳನ್ನು ನಿರ್ವಹಿಸುವುದು. 
( ಉ ) ದ್ವಿಪ್ರತಿಯನ್ನು ತೆಗೆಯುವ ಯಂತ್ರದ ನಿರ್ವಹಣೆಗಾಗಿ ನಿಯೋಜಿತರಾದವರು ಆ ಕೆಲಸವನ್ನು ತಮ್ಮ ದಿನ 

ನಿತ್ಯದ ಸಾಮಾನ್ಯ ಕೆಲಸದಂತೆ ನಿರ್ವಹಿಸುವುದು. 
( ಊ ) ಶಾಖೆ/ ವಿಭಾಗ ಕಛೇರಿಗಳಲ್ಲಿ ಕಡತಗಳನ್ನು ವ್ಯವಸ್ಥಿತವಾಗಿ ಇಡುವುದು. ಪೀಠೋಪಕರಣಗಳನ್ನು ಮತ್ತು 
ಕಛೇರಿಯ ಉಪಕರಣಗಳನ್ನು ಬೇಕಾದಲ್ಲಿ ಬದಲಾಯಿಸುವುದಕ್ಕೂ /ನೆಲವನ್ನು ಗುಡಿಸಿ, ಪೀಠೋಪಕರಣಗಳನ್ನು 
ಜಾಡಿಸಿ, ಶಾಖೆಯನ್ನು ಚೊಕ್ಕಟವಾಗಿಯೂ , ಶುದ್ಧವಾಗಿಯೂ ಇಡಲು ಸಹಾಯ ಮಾಡುವುದು. 


೩೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧, ೨೦೧೦ 

ಭಾಗ - ೩ 
2. ( ಅ) ಶುಭ್ರ ಬಟ್ಟೆ ಧರಿಸಿಕೊಂಡು ಕಛೇರಿಗೆ ಹಾಜರಾಗುವುದು. 

( ಆ) ಕಛೇರಿ ಪ್ರಾರಂಭವಾಗುವುದಕ್ಕೆ ಅರ್ಧ ಗಂಟೆ ಮುಂಚೆ ಕಛೇರಿಗೆ ಹಾಜರಾಗುವುದು ಮತ್ತು ತಾವೇ ಖುದ್ದಾಗಿ 
ನಿಂತು ಕಛೇರಿಯ ಕೊಠಡಿಗಳನ್ನು ತೆರೆಯಿಸಿ ಚೊಕ್ಕಟವಾಗಿ ಇರಿಸತಕ್ಕದ್ದು . ಕಛೇರಿಯನ್ನು ಮುಚ್ಚಿದ ನಂತರವೇ 
ಕಛೇರಿಯನ್ನು ಬಿಡತಕ್ಕದ್ದು. 
( ಇ) ಪಹರೆ ಮತ್ತು ರಕ್ಷಣೆ ಸಿಬ್ಬಂದಿ , ಕಸಗುಡಿಸುವವರು , ಜಾಡಮಾಲಿ/ಅನುಯಾಯಿಗಳು ಸೇರಿದಂತೆ ಎಲ್ಲಾ 
ವೃಂದ ಡಿ ದರ್ಜೆಯ ನೌಕರರು ಸರ್ಕಾರದ ಆಸ್ತಿಯನ್ನು ಎಚ್ಚರಿಕೆಯಿಂದ ನೋಡಿಕೊಳ್ಳತಕ್ಕದ್ದು. ಕಛೇರಿಯ 
ನೌಕರರು ಅಜಾಗರೂಕತೆಯಿಂದ ಬಿಟ್ಟು ಹೋಗಿರುವ ವಸ್ತುಗಳನ್ನು (ವೈಯಕ್ತಿಕ/ ಸರ್ಕಾರಿ) ಸಂಗ್ರಹಿಸಿ ಅವುಗಳನ್ನು 
ಶಾಖಾಧೀಕ್ಷಕರು/ ಎಎಒರವರಲ್ಲಿ ನೀಡತಕ್ಕದ್ದು. 
( ಈ ) ಅಗತ್ಯವಿದ್ದಾಗ ಹೆಚ್ಚಿಗೆ ಕೆಲಸವನ್ನು ಮಾಡತಕ್ಕದ್ದು. 

3. ಸರ್ಕಾರಿ ನೌಕರರೊಂದಿಗೆ ಮತ್ತು ಸಾರ್ವಜನಿಕರೊಂದಿಗೆ ಸೌಜನ್ಯತೆಯಿಂದ ವರ್ತಿಸುವುದು. 
I ನಿರ್ಣಯ ತೆಗೆದುಕೊಳ್ಳುವಲ್ಲಿ ವಿಧಿ ವಿಧಾನಗಳು, ಪರಿವೀಕ್ಷಣೆ ಮತ್ತು ಜವಾಬ್ದಾರಿ : 

ಪೊಲೀಸ್ ಪ್ರಧಾನ ಕಛೇರಿಯಿಂದ ಮತ್ತು ಕೆಎಸ್‌ಆರ್‌ಪಿ ಕೇಂದ್ರ ಕಛೇರಿಯಿಂದ ಸ್ವೀಕೃತವಾಗುವ ನಿರ್ದೇಶನ /ಸಲಹೆ 
ಸೂಚನೆಗಳನ್ವಯ ಅಧೀನ ಅಧಿಕಾರಿಗಳಿಗೆ ಸೂಕ್ತ ಸಲಹೆ ಸೂಚನೆಗಳನ್ನು ನೀಡುವುದು ಹಾಗೂ ಅವುಗಳ ಪಾಲನೆಯ ಬಗ್ಗೆ 
ನಿಗಾ ವಹಿಸುವುದು. ಕಛೇರಿಯ ಆಡಳಿತಾತ್ಮಕ ವ್ಯವಹಾರದಲ್ಲಿ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಕಮಾಂಡೆಂಟ್‌ರವರು ಸಕ್ಷಮ 
ಪ್ರಾಧಿಕಾರಿಯಾಗಿರುತ್ತಾರೆ. 
IV . ಕರ್ತವ್ಯ ನಿರ್ವಹಣೆಯಲ್ಲಿ ಪಾಲಿಸ ಬೇಕಾದ ಸೂತ್ರಗಳು: 

7ನೇ ಪಡೆ ಘಟಕದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ನೋಡಿಕೊಳ್ಳುವುದು. ಅಧೀನ 
ಅಧಿಕಾರಿ /ಸಿಬ್ಬಂದಿಗಳಿಗೆ ದೈನಂದಿನ ಕರ್ತವ್ಯದಲ್ಲಿ ಸೂಕ್ತ ಸಲಹೆ -ಸೂಚನೆಗಳನ್ನು ನೀಡುವುದು . ತ 
ಕರ್ತವ್ಯಕ್ಕೆ ನಿಯೋಜಿಸಿದಾಗ ಸ್ಥಳೀಯ ಪೊಲೀಸರೊಂದಿಗೆ ಮತ್ತು ಸಾರ್ವಜನಿಕರೊಂದಿಗೆ ಸೌಜನ್ಯತೆಯಿಂದ ಮತ್ತು ಶಾಂತಿ 
ಸೌಹಾರ್ದತೆಯಿಂದ ಕರ್ತವ್ಯ ನಿರ್ವಹಿಸುವಂತೆ ಅಧಿಕಾರಿ /ಸಿಬಂದಿಗಳಿಗೆ ತಿಳುವಳಿಕೆ ನೀಡುವುದು. 
V . ಇಲಾಖೆಯ ಅಧೀನದಲ್ಲಿರುವ ಮತ್ತು ಸಿಬ್ಬಂದಿಗಳು ಉಪಯೋಗಿಸುತ್ತಿರುವ ನಿಯಮಗಳು , ವಿನಿಮಯಗಳು, ಸೂಚನೆಗಳು 
ದಾಖಲೆಗಳು: 

1) ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು -1957. 
2) ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿಗಳು -1957 
3) ಕರ್ನಾಟಕ ನಾಗರೀಕ ಸೇವಾ ( ನಡತೆ ) ನಿಯಮಾವಳಿಗಳು - 1966 . 
4 ) ಕರ್ನಾಟಕ ನಾಗರೀಕ ಸೇವಾ ( ಸಾಮಾನ್ಯ ನೇಮಕಾತಿ) ನಿಯಮಾವಳಿಗಳು . 
5 ) ಕರ್ನಾಟಕ ನಾಗರೀಕ ಸೇವಾ ( ಖಾಯಂಪೂರ್ವ) ನಿಯಮಾವಳಿಗಳು . 
6) ಕರ್ನಾಟಕ ನಾಗರಿಕ ಸೇವಾ ( ಮುಷ್ಕರಗಳ ನಿರೋಧ) ಅಧಿನಿಯಮ 1966. 
7) ಕರ್ನಾಟಕ ನಾಗರಿಕ ಸೇವಾ (ಸೇವೆಗಳು ಮತ್ತು ಕನ್ನಡ ಭಾಷಾ ಪರೀಕ್ಷೆ) ನಿಯಮಗಳು 1974. 
8) ಕರ್ನಾಟಕ ನಾಗರಿಕ ಸೇವಾ (ಕಾರ್ಯ ನಿರ್ವಹಣಾ ವರದಿಗಳು) ನಿಯಮಗಳು 1994, 
9 ) ಕ. ನಾ . ಸೇ . ಅನುಕಂಪದ ಆಧಾರದ ನೇಮಕಾತಿ ನಿಯಮಗಳು . 
10) ಸರ್ಕಾರಿ ನೌಕರರ ವರ್ಗಾವಣೆ ಕಾರ್ಯನೀತಿ ನಿಯಮಗಳು . 
11) ಕರ್ನಾಟಕ ನಾಗರಿಕ ಸೇವಾ (ವೇತನ, ಭಕ್ತಿ ಮತ್ತು ಪಿಂಚಣಿ ಕ್ರಮ ಬದ್ಧತೆ) ಅಧಿನಿಯಮ 1973 . 
12 ) ಕಛೇರಿ ಕಾರ್ಯವಿಧಾನ ಕೈಪಿಡಿ. 
13) ಕರ್ನಾಟಕ ಸರ್ಕಾರಿ ನೌಕರರ ( ವೈದ್ಯೋಪಚಾರ) ನಿಯಮಗಳು 1963. 
14 ) ಕರ್ನಾಟಕ ರಾಜ್ಯ ಪೊಲೀಸ್‌ ( ಶಿಸ್ತು ನಡವಳಿಗಳು) ನಿಯಮಾವಳಿಗಳು 1965 /1989 . 
15) ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ ನಿಯಮಗಳು 1999. 
16) ಕರ್ನಾಟಕ ಆರ್ಥಿಕ ಸಂಹಿತೆ -1958. 
17) ಕರ್ನಾಟಕ ಬಜೆಟ್ ಮ್ಯಾನುವೆಲ್ . 
18 ) ಕರ್ನಾಟಕ ಸಾದಿಲ್ವಾರು ವೆಚ್ಚ ಕೈಪಿಡಿ . 
19) ಕರ್ನಾಟಕ ಖಜಾನೆ ಕೈಪಿಡಿ. 
20) ಮಾಹಿತಿ ಹಕ್ಕು ಅಧಿನಿಯಮ - 2005. 
21 ) ಪೊಲೀಸ್‌ ಮ್ಯಾನುವೆಲ್ ಭಾಗ -1, 2, 3, ಮತ್ತು ಕೆ.ಎಸ್.ಆರ್. ಪಿ. ಮ್ಯಾನುವೆಲ್ 1999. 
22) ಕರ್ನಾಟಕ ಪೊಲೀಸ್ ಅಧಿನಿಯಮ. 


1. 


9 . 


| 


ಮೇ 


| 


24 . 


25. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧, ೨೦೧೦ 

೩೪೩ 
VI. ಸುತ್ತೋಲೆಗಳು / ಆದೇಶಗಳು: 

ಸರ್ಕಾರದಿಂದ ಮತ್ತು ಮೇಲಾಧಿಕಾರಿಗಳಿಂದ ಕಾಲಕಾಲಕ್ಕೆ ಸ್ವೀಕೃತವಾಗುವ ಸುತ್ತೋಲೆ/ ಆದೇಶಗಳ ಅನ್ವಯ ಕರ್ತವ್ಯ 
ನಿರ್ವಹಿಸಲಾಗುವುದು . 
VII, ಕಛೇರಿಯಲ್ಲಿ ನಿರ್ವಹಿಸುತ್ತಿರುವ ದಾಖಲೆಗಳ ವರ್ಗೀಕರಣ ತ: ಖ್ಯೆ: 
ಕ್ರ . ಸಂ . ವಹಿಗಳು ಕ್ರ. ಸಂ . 

ವಹಿಗಳು 
ಹಾಜರಾತಿ ವಹಿ . 

16 . ನಗದೀಕರಣ ಮತ್ತು ಟೋಕನ್ ವಹಿ . 
ಸಾಂದರ್ಭಿಕ ರಜೆ ವಹಿ . 

17. | ವೇತನ ಬಟವಾಡೆ ವಹಿ . 
ಕಛೇರಿ ಆದೇಶ ಪುಸ್ತಕ. 

18 . ಪ್ರಯಾಣ ಭತ್ತೆ ಬಟವಾಡೆ ವಹಿ . 
4, | ಖಾಲಿ ಹುದ್ದೆಗಳ ಮಾಸಿಕ ತ: ಖ್ಯೆ . 19 . ಎಸಿ/ ಡಿಸಿ ಬಿಲ್ಲು ವಹಿ . 

ವೇತನ ಮಂಜೂರಾತಿ ಕಡತ 20. ಮಾಸಿಕ ವೆಚ್ಚ ಕಡತ. 
ಅಧಿಕಾರಿ / ನೌಕರರ ಸೇವಾ ಪುಸ್ತಕಗಳು , 

21 . 

ಜಿ . ಪಿ .ಎಫ್ . ಮುಂಗಡ/ ಅಂಶಿಕ ಪಾವತಿ ನಿಗಾ ವಹಿ . 
ವಿಷಯ ನಿರ್ವಾಹಕರ ವಹಿ . 

ವಾರ್ಷಿಕ ಕಾರ್ಯ ನಿರ್ವಹಣಾ ವರದಿಗಳು / ಆಸ್ತಿ 

ದಾಯಿತ್ತ ವರದಿಗಳ ನಿಗಾ ವಹಿ . 
| ರವಾನೆ ವಹಿ . 

ಕಛೇರಿಯ ವಿವಿಧ ಶಾಖೆಗಳಲ್ಲಿ ನಿರ್ವಹಿಸಿಕೊಂಡು 

ಬರುವ ಕಡತಗಳ ವಹಿ. 
ಮೇಲಾಧಿಕಾರಿಗಳ ಭೇಟಿ/ ಪರಿವೀಕ್ಷಣಾ 

ಸಹಾಯಕ ಕಮಾಂಡೆಂಟ್ / ಕಂಪೆನಿ 
ಟಿಪ್ಪಣಿಗಳ ಕಡತ 

ಕಮಾಂಡರ್‌ರವರ ಶಾಖೆಗಳಲ್ಲಿ ನಿರ್ವಹಿಸಿಕೊಂಡು 

ಬರುವ ಕಡತಗಳ ವಹಿ . 
10 . | ಸಾಮಾನ್ಯ ಸ್ವೀಕೃತಿ ವಹಿ . 

ಶಿಬಿರ ನಾಯಕರು/ ಮೋಟಾರು ವಾಹನ ವಿಭಾಗದಲ್ಲಿ 

ನಿರ್ವಹಿಸಿಕೊಂಡು ಬರುವ ಕಡತಗಳ ವಹಿ . 
11. | ಡಿಜಿ ಮತ್ತು ಐಜಿಪಿರವರ ಮತ್ತು ಮಹಾ 

26. 

ಆರ್ಮರಿ / ಬ್ಯಾಂಡ್ ಮತ್ತು ಸಿಗ್ನಲ್ ವಿಭಾಗಗಳಲ್ಲಿ 
ಲೇಖಪಾಲರ ಲೆಕ್ಕ ಪರಿಶೋಧನ ಕಡತ 

ನಿರ್ವಹಿಸಿಕೊಂಡು ಬರುವ ಕಡತಗಳ ವಹಿ. 
ಸ್ಥಳೀಯ ವಿತರಣಾ ವಹಿ . 

ಸಿಬ್ಬಂದಿಗಳ ಖಾಯಂಪೂರ್ವ ಅವಧಿ ಘೋಷಣಾ 

ವಾಚ್ ರಿಜಿಸ್ಟರ್ 
13. | ಇಲಾಖಾ ವಿಚಾರಣಾ ಕಡತಗಳ ವಹಿ . 

ಪೊಲೀಸ್ ಕಾನ್ಸ್‌ಟೇಬಲ್ ಹುದ್ದೆಗಳ ವರ್ಗೀಕರಣ 

(ರೋಸ್ಟರ್‌) ಮತ್ತು ನೇಮಕಾತಿ ವಿವರಗಳ ವಹಿ. 
14 . ಸ್ಟಾಂಪ್ ವಹಿ . 

29 . | ಅನುಯಾಯಿ ಹುದ್ದೆಗಳ ವರ್ಗೀಕರಣ (ರೋಸ್ಟರ್) 

ಮತ್ತು ನೇಮಕಾತಿ ವಿವರಗಳ ವಹಿ . 
15. | ಸಾಮಾನ್ಯ ನಗದು ಪುಸ್ತಕ. 
VIL ಕಛೇರಿಯಲ್ಲಿ ನೀತಿ- ನಿಯಮಗಳನ್ನು ಅಥವಾ ಆಡಳಿತವನ್ನು ನಡೆಸುವಲ್ಲಿ ಪಡೆಯುವ ಸಲಹಾ ಸೂತ್ರಗಳು ಅಥವಾ 
ಸಾರ್ವಜನಿಕರಿಂದ ಸಲಹೆ ಪಡೆಯುವ ಬಗ್ಗೆಮಿರುವ ವ್ಯವಸ್ಥೆ ಮತ್ತು ವಿವರ: 

- ಘಟಕದ ಅಭಿವೃದ್ದಿಯ ಹಿನ್ನೆಲೆಯಲ್ಲಿ ನೇರ ಭೇಟಿಗೆ ಅವಕಾಶ ಕಲ್ಪಿಸಲಾಗಿದ್ದು ಸಲಹೆಗಳನ್ನು ಗೌರವ ಪೂರ್ವಕವಾಗಿ 
ಸ್ವೀಕರಿಸಲಾಗುವುದು. 
IX . ಕಛೇರಿಯಲ್ಲಿರುವ ಸಮಿತಿ ಮತ್ತು ಇತರೆ ಸಂಸ್ಥೆಗಳ ವಿವರ ಮತ್ತು ಅದರ ಉದ್ದೇಶ ಹಾಗೂ ಅವುಗಳು ಲಭ್ಯವಿರುವ ಬಗ್ಗೆ 
ಮಾಹಿತಿ: 

1) ಅಧಿಕಾರಿ/ ನೌಕರರ ಕ್ಷೇಮಾಭಿವೃದ್ಧಿ ಸಮಿತಿ. 
2) ನಿವೃತ್ತ ಅಧಿಕಾರಿ / ನೌಕರರ ಕ್ಷೇಮಾಭಿವೃದ್ಧಿ ಸಮಿತಿ. 
3) ನೌಕರರ ವಿವಿದೋದ್ದೇಶ ಸಹಕಾರಿ ಸಂಘದ ಆಡಳಿತ ಸಮಿತಿ. 
4 ) ವಸತಿಗೃಹಗಳ ಹಂಚಿಕೆ ಸಮಿತಿ, 5) ಹೊಲಿಗೆ ತರಬೇತಿ ಕೇಂದ್ರ. 
6) ಬೆರಳಚ್ಚು ಮತ್ತು ಗಣಕಯಂತ್ರ ತರಬೇತಿ ಕೇಂದ್ರ. 


28 , 


ಸರಿ. 


೩೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧, ೨೦೧೦ 

ಭಾಗ - ೩ 
7) ಹಾಲು ಮತ್ತು ಹಾಲಿನ ಉತ್ಪನ್ನಗಳ ಸರಬರಾಜು ಕೇಂದ್ರ . 
8) ಬೇಕರಿ ಮತ್ತು ಬೇಕರಿ ಉತ್ಪನ್ನಗಳ ಘಟಕ. 
9) ಪ್ರೊವಿಷನಲ್ ಸ್ಟೋರ್, 10) ಕ್ಯಾಂಟೀನ್ ಮತ್ತು ಮೆಸ್. 

11 ) ಜಿಮ್ಯಾಸಿಯಂ ಮತ್ತು 12) ಉಚಿತ ಪಡಿತರ ವಿತರಣಾ ವ್ಯವಸ್ಥೆ . 
X . ಅಧಿಕಾರಿಗಳ ಮತ್ತು ನೌಕರರ ನಿರ್ದೇಶಿಕೆ (17 -12 - 2009ರಲ್ಲಿ ಇದ್ದಂತೆ): 
ಹುದ್ದೆಯ ಹೆಸರು | ಒಟ್ಟು ರಿಕ್ತ ಹುದ್ದೆಗಳು | ಹಾಲಿ ಕರ್ತವ್ಯ ನಿರ್ವಹಿಸುತ್ತಿರುವವರು. 

ಹುದ್ದೆಗಳು 

(6) ಕಾರ್ಯ ನಿರ್ವಾಹಕ ಅಧಿಕಾರಿ / ಸಿಬ್ಬಂದಿಗಳು . 
ಕಮಾಂಡೆಂಟ್ | 01 | 

ಶ್ರೀ ರಾಮದಾಸ ಗೌಡ, ಎಸ್ . 
2 . ಸಹಾಯಕ ಕಮಾಂಡೆಂಟ್ | 04 | - 1) ಶ್ರೀ ಬಿ. ಎಸ್ .ಶಂಕರ, 

2) ಶ್ರೀ ಎಂ . ಮಲ್ಲಯ್ಯ , 
3) ಶ್ರೀ ಕೆ. ಲಿಂಗಯ್ಯ , 

4) ಶ್ರೀ ಮಹಾದೇವಯ್ಯ , 
ಆರ್‌ . ಪಿ . ಐ . 

08 | 02 1) ಶ್ರೀ ಯು . ಜಿ.ಚಿದಾನಂದ ಆರಾಧ್ಯ, 

2 ) ಶ್ರೀ ಎಸ್ . ಸುಕುಮಾರನ್, 
3) ಕೆ. ನಾಗರಾಜ್ , 
4) ಎಸ್ .ಜನಾರ್ಧನ್, 
5) ಎ. ಮುತ್ತಪ್ಪ , 

6) ಸಿ . ಓ . ನಟರಾಜು, 
ಆರ್ . ಎಸ್ . ಐ . 

22 | 15 

1) ಶ್ರೀ ಕೆ. ಎಂ .ಗಣಪತಿ , 
2) ಶ್ರೀ ಎ. ಪಿ. ಮೊನ್ನಪ್ಪ 
3) ಶ್ರೀ ಬಿ.ಸಿ. ರಾಜು, 
4) ಶ್ರೀ ಎಂ . ನಾಗರಾಜಯ್ಯ , 
5) ಶ್ರೀ ಮುನಿಕೆಂಪಯ್ಯ , 
6) ಶ್ರೀ ಎಂ .ಕೆ. ಪದ್ಮನಾಭನ್, 

7) ಶ್ರೀ ಜಿ. ಆರ್.ಶಿವಣ್ಣ 
ಎ . ಆರ್. ಎಸ್ . ಐ . | 07 | 01 1) ಶ್ರೀ ಹೆಚ್.ರಾಮಪ್ಪ, 

2 ) ಶ್ರೀ ಎ .ಕೆ. ಶಾಂತಪ್ಪ, 
3 ) ಶ್ರೀ ಎಸ್ . ಜಿ. ಹೂಗಾರ್, 
4 ) ಶ್ರೀ ಬಿ. ಸಿ. ಮಂಜಪ್ಪ , 
5) ಶ್ರೀ ವಿ. ಬಿ. ನಾಗೂರ್. 

6) ಶ್ರೀ ಬಿ . ಆರ್ . ದಿವಾಕರ ನಾಯ್ಕ . 
ಹೆಚ್ . ಸಿ . 

153 

151 ಹೆಚ್ . ಸಿ . ಸಿಬ್ಬಂದಿಯವರು. 
ಪಿ . ಸಿ . 

700 

215 485 ಪಿ ಸಿ , ಸಿಬ್ಬಂದಿಯವರು. 
ಅನುಯಾಯಿ . 

90 

31 . 59 ಅನುಯಾಯಿ ಸಿಬ್ಬಂದಿಯವರು. 


02 


( b) ಲಿಪಿಕ ಅಧಿಕಾರಿ/ ಸಿಬ್ಬಂದಿಗಳು. 


ಶ್ರೀ ಕೆ. ಭುಜಂಗ ಆಚಾರ್ 


ಸಹಾಯಕ ಆಡಳಿತಾಧಿಕಾರಿ. 
ಶಾಖಾಧೀಕ್ಷಕ. 
ಪ್ರಥಮ ದರ್ಜೆ ಸಹಾಯಕರು 


| 


01 


| 
| 


01 
03 


( 1) ಶ್ರೀ ಮಹಮ್ಮದ್ ರಫೀಕ್, 
2) ಶ್ರೀ ಎ. ಬಿ. ನಟರಾಜ, 
3) ಶ್ರೀಮತಿ ಶರಣಿತ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧, ೨೦೧೦ 

೩೪೫ 
ದ್ವಿತೀಯ ದರ್ಜೆ ಸಹಾಯಕರು 

1) ಶ್ರೀ ಎ. ಸುಬ್ಬಪ್ಪ, 
2) ಶ್ರೀ ಎ . ಸುನಿಲ್ ಕುಮಾರ್, 
3 ) ಶ್ರೀ ಮಹೇಶ 

4 ) ಶ್ರೀ ಪಿ. ಎಸ್. ನವೀನ. 
ಶೀಘ್ರಲಿಪಿಗಾರ . 
6. | ಬೆರಳಚ್ಚುಗಾರರು. 

1) ಶ್ರೀಮತಿ ಪಿ .ಕೆ .ಮೋಹಿನಿ, 

2) ಪಿ. ತಾರದೇವಿ. 
7. | ದಲಾಯತ್ 

ಶ್ರೀ ಉಮೇಶ ಈರಯ್ಯ ಗಣಾಚಾರಿ , 
XI, ಅಧಿಕಾರಿಗಳು/ ಸಿಬ್ಬಂದಿ ವರ್ಗದವರ ತಿಂಗಳ ವೇತನ ಮತ್ತು ಅದನ್ನು ನೀಡುವ ಸೂತ್ರಗಳು: 


- 01 


| 


6. 


ಅಧಿಕಾರಿ / ಸಿಬ್ಬಂದಿಗಳ ಹೆಸರು ಮತ್ತು ಪದನಾಮ | ವೇತನ ಶ್ರೇಣಿ 

ಒಟ್ಟು ವೇತನ ಭತ್ತೆ 

(ಮೂಲ ವೇತನ + ಇತರೆ ಭತೆಗಳು ಸೇರಿ) 
ಶ್ರೀ ರಾಮದಾಸ ಗೌಡ, ಎಸ್ . ಕಮಾಂಡೆಂಟ್ | 18,150 - 26,925 26, 811 / 
2. ಶ್ರೀ ಬಿ.ಎಸ್. ಶಂಕರ್, ಸ.ಕಮಾಂಡೆಂಟ್ ( ಅಡು) . 14 ,050 - 25, 050 | 22, 210/ 
3. ಶ್ರೀ ಎಂ . ಮಲ್ಲಯ್ಯ , ಸ.ಕಮಾಂಡೆಂಟ್ 14 ,050 - 25, 050 | 20, 002 / 
4. ಶ್ರೀ ಕೆ. ಲಿಂಗಯ್ಯ , ಸ.ಕಮಾಂಡೆಂಟ್ 

14,050 - 25 , 050 | | 20,002 / 
5. | ಶ್ರೀ ಮಹಾದೇವಯ್ಯ , ಸ.ಕಮಾಂಡೆಂಟ್ 14 , 050 - 25, 050 19, 652/ 

ಶ್ರೀಯು. ಜಿ. ಚಿದಾನಂದ ಆರಾಧ್ಯ , ಆರ್‌. ಪಿ. ಐ. 10,800 - 20,025 | 20,269 / 

ಶ್ರೀ ಎಸ್ . ಸುಕುಮಾರನ್ , ಆರ್. ಪಿ . ಐ. 10,800 - 20,025 122 ,786/ 
8. ಶ್ರೀ ಕೆ. ನಾಗರಾಜ್ , ಆರ್. ಪಿ . ಐ . 

10 , 800 - 20, 025 | 19 , 036 / 
9 . ಶ್ರೀ ಎಸ್ . ಜನಾರ್ಧನನ್, ಆರ್. ಪಿ. ಐ. 

10 , 800 - 20, 025 26,260 / 
10 . ಶ್ರೀ ಎ . ಮುತ್ತಪ್ಪ, ಆರ್‌. ಪಿ . ಐ . 

10 ,800 - 20,025 | 17, 237 / 
11 . ಶ್ರೀ ಸಿ. ಓ . ನಟರಾಜು, ಆರ್‌. ಪಿ . ಐ . 

10,800 - 20,025 | 19, 036 / 
| 07 ಆರ್.ಎಸ್. ಐ . 

10,000 - 18,150 ವೇತನಕ್ಕನುಗುಣವಾಗಿ 
13 . | 06 ಎ. ಆರ್ .ಎಸ್. ಐ . 
| 

7,275 – 13 ,350 ವೇತನಕ್ಕನುಗುಣವಾಗಿ 
14, 151 ಹೆಚ್ . ಸಿ . 

6, 250 - 12 , 000 | ವೇತನಕ್ಕನುಗುಣವಾಗಿ 
15 . | 485 ಪಿ . ಸಿ . 

5 ,800 - 10 ,500 | ವೇತನಕ್ಕನುಗುಣವಾಗಿ 
16 . | 59 ಫೆಲೊವರ್ 

5,200 -8,200 ವೇತನಕ್ಕನುಗುಣವಾಗಿ 
17 . | ಶ್ರೀ ಕೆ . ಭುಜಂಗ ಆಚಾರ್ , ಸ , ಆಡಳಿತಾಧಿಕಾರಿ | 11 , 400 - 21, 600 26, 411 / 
18 . ಶ್ರೀ ಎ. ಬಿ. ನಟರಾಜ್, ಪ್ರ. ದ. ಸ. 

7,275 -13 ,350 | 17 ,770/ 
19 . ಶ್ರೀ ಬಿ . ಶರಣಿತ, ಪ್ರ . ದ. ಸ. 

7 ,275 - 13 , 350 15 ,565 / 
20. ಶ್ರೀ ಮಹಮ್ಮದ್ ರಫೀಕ್, ಪ್ರ. ದ.ಸ. 

7 ,275 - 13 ,350 | 13 ,745 / 
21. ಶ್ರೀ ಎ. ಸುಬ್ಬಪ್ಪ, ದ್ವಿ.ದ.ಸ. 

5 ,800 - 10 ,500 10 ,895/ 
22 . ಶ್ರೀ ಎ. ಸುನಿಲ್ ಕುಮಾರ್, ದ್ವಿ. ದ. ಸ. 5,800 -10 ,500 10,252/ 
23. ಶ್ರೀ ಮಹೇಶ, ದ್ವಿ . ದ.ಸ. 

5 , 800 - 10 ,500 

19 ,335 / 
24. ಶ್ರೀ ಪಿ .ಎಸ್. ನವೀನ, ದ್ವಿ . ದ. ಸ. 

5 , 800 - 10,500 8,134 / 


12 . 


| 


೫ 
) 
R 
೩ 
| 


೩೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧ , ೨೦೧೦ 

ಭಾಗ - ೩ 
ಅಧಿಕಾರಿ /ಸಿಬ್ಬಂದಿಗಳ ಹೆಸರು ಮತ್ತು ಪದನಾಮ | ವೇತನ ಶ್ರೇಣಿ | ಒಟ್ಟು ವೇತನ ಭತ್ತೆ 

(ಮೂಲವೇತನ + ಇತರೆ ಭತ್ಯೆಗಳು ಸೇರಿ) 
| ಶ್ರೀಮತಿ ಪಿ .ಕೆ. ಮೋಹಿನಿ, ಬೆರಳಚ್ಚುಗಾರ್ತಿ 5 , 800 - 10 ,500 11 ,186 / 
26 . ಶ್ರೀಮತಿ ಪಿ . ತಾರದೇವಿ, ಬೆರಳಚ್ಚುಗಾರ್ತಿ 5 ,800 -10,500 9,040/ 
ಶ್ರೀ ಉಮೇಶ ಈರಯ್ಯ ಗಣಾಚಾರಿ, 

4 ,800 - 7, 275 7 ,168 / 
ದಲಾಯತ್ 
XII. ಎಲ್ಲಾ ಯೋಜನೆಗಳ ವಿವರಗಳನ್ನು ಸೂಚಿಸುವ ಪ್ರಸ್ತಾವಿತ ವೆಚ್ಚಗಳು ಮತ್ತು ಮಾಡಲಾದ ಬಟವಾಡೆಗಳ ವರದಿಯನ್ನು 
ಸೂಚಿಸಿ ಅದರ ಪ್ರತಿಯೊಂದು ಏಜನ್ಸಿಗೆ ಹಂಚಿಕೆ ಮಾಡಲಾದ ಆಯವ್ಯಯ ವಿವರಗಳು (2009 -10ನೇ ಆರ್ಥಿಕ ವರ್ಷದಲ್ಲಿ 
ದಿನಾಂಕ: 31 - 12 - 2009 ರವರೆಗೆ) : 
ವಿವರಗಳು ಅನುದಾನ ಮೊತ್ತ ಖರ್ಚು 

ಶಿಲ್ಕು 


ಬಾಲಚಾರಿ, 


ಸಂ . 


- 


- 


1. 015 - ಪೂರಕ ವೆಚ್ಚಗಳು 

1 ,00 , 000 / 30 ,515 / 

69 , 485 / 
2. 1021 - ವೈದ್ಯಕೀಯವೆಚ್ಚ ಮರು ಪಾವತಿ 

7 ,10 , 000/ 7, 05 ,796/ 

4 ,204 / 
3, 041 - ಪ್ರಯಾಣ ಭತ್ತೆ 

80, 00 ,000 / 63 ,57, 670 / 16 , 42 , 330/ 
4 . | 051- ಸಾಮಾನ್ಯ ವೆಚ್ಚಗಳು 

11, 00 ,000 / 9 ,34 ,500 / 1, 65 ,500 / 
5, 071 - ಕಟ್ಟಡ ವೆಚ್ಚಗಳು 

3 , 05 , 000 / 2 ,74 ,577 / 

30 , 423 / 
6 . | 106 - ಉಚಿತ ಪಡಿತರ 

12 , 00 , 000 / 12 ,00,000 / 
117 - ವಿದ್ಯಾರ್ಥಿ ವೇತನ /ಪ್ರೋತ್ಸಾಹ ಧನ 

50 ,000 / 50, 000 / 
8, 195 - ಸಾರಿಗೆ ವೆಚ್ಚಗಳು 

55 , 00 , 000 / 46 ,06,596 / 8 ,93 , 404 / 
200 - ನಿರ್ವಹಣೆ 

25 ,00, 000 / 6 ,88 ,368 / 1811 ,632 / 
10. | 221- ಸಾಧನ ಮತ್ತು ಸಾಮಗ್ರಿ 

4 ,90 , 000 / 2 ,33 ,232 / 2 ,56,768/ 
| 11, 1101 - ಸಹಾಯಾನುಧಾನ 

9 ,07 ,000 / 9,00, 000 / 

7, 000 / 
XIII, ಹಂಚಿಕೆ ಮಾಡಲಾದ ಮೊತ್ತಗಳನ್ನೊಳಗೊಂಡ ಸಹಾಯಧನ ಕಾರ್ಯಕ್ರಮಗಳ ಜಾರಿಯ ವಿಧಾನವನ್ನು ಮತ್ತು ಅಂತಹ 
ಕಾರ್ಯಕ್ರಮಗಳ ಫಲಾನುಭವಿಗಳ ವಿವರ: 

ಇಂತಹ ಯಾವ ಕಾರ್ಯಕ್ರಮಗಳು ಇರುವುದಿಲ್ಲ. 
XIV . ವಿದ್ಯುನ್ಮಾನ ರೂಪಕ್ಕೆ ಪರಿವರ್ತಿಸಿರುವ ಮಾಹಿತಿ: 

ಯಾವುದೇ ಮಾಹಿತಿಗಳನ್ನು ವಿದ್ಯುನ್ಮಾನ ರೂಪಕ್ಕೆ ಪರಿವರ್ತಿಸಿರುವುದಿಲ್ಲ . 
XV , ಸಾರ್ವಜನಿಕ ಉಪಯೋಗಕ್ಕಾಗಿ ಗ್ರಂಥಾಲಯ / ವಾಚನಾಲಯ ನಿರ್ವಹಿಸಿದಲ್ಲಿ, ಕೆಲಸದ ಸಮಯವನ್ನೊಳಗೊಂಡ ಮಾಹಿತಿ 
ಪಡೆಯಲು ಸಾರ್ವಜನಿಕರಿಗೆ ಲಭ್ಯವಿರುವ ಸೌಲಭ್ಯಗಳು: 

ಸಾರ್ವಜನಿಕರ ಉಪಯೋಗಕ್ಕಾಗಿ ವಾಚನಾಲಯ ವ್ಯವಸ್ಥೆ ಇರುವುದಿಲ್ಲ. 
XVI, ನೀಡಿರುವ ರಿಯಾಯತಿಗಳು, ಅನುಮತಿ ಅಥವಾ ಅಧಿಕಾರ ಪಡೆಯುವ ವಿವರಗಳು: 
ಕ್ರ. ಸಂ . | ಅರ್ಜಿದಾರರ ಹೆಸರು ಮತ್ತು ಹುದ್ದೆ | 

ವಿವರ 

ಆದೇಶ ಸಂಖ್ಯೆ ಮತ್ತು ದಿನಾಂಕ, 
1. 1 ಶ್ರೀ ಬಿ.ಎಸ್. ಮಂಜುನಾಥ,ಹೆಚ್ಸಿ ಮನೆ ನಿರ್ಮಾಣಕ್ಕೆ ನೀಡಿರುವ | ಸಂ .35/ ಸಿಬ್ಬಂದಿ -1/2008 - 09 
- 29 , ಸಿ ದಳ. 

ಅನುಮತಿ 

ದಿನಾಂಕ: 05 - 01 - 2009. 
2 . | ಶ್ರೀ ಎಂ .ಕೃಷ್ಣ,ಹೆಚ್ಸಿ-146, ಕೇಂದ್ರ | ಮನೆ ಖರೀದಿಸಲು ನೀಡಿರುವ | ಸಂ .35 / ಸಿಬ್ಬಂದಿ -1/2008 - 09 
ದಳ. 

ಅನುಮತಿ. 

ದಿನಾಂಕ:30 - 09 - 2008. 

ಮನೆ ಸೈಟು ಖರೀದಿಸಲು ಸಂ .35 /ಸಿಬ್ಬಂದಿ -1/2008 - 09 
ಶ್ರೀ ಕೆ.ಗಣೇಶ,ಪಿಸಿ - 193, ಸಿ ದಳ. 

ನೀಡಿರುವ ಅನುಮತಿ. ದಿನಾಂಕ:24 - 08 - 2008. 

ಮನೆ ಸೈಟು ಖರೀದಿಸಲು ಸಂ .35 /ಸಿಬ್ಬಂದಿ -1/2008 - 09 
ಶ್ರೀ ಎ. ಸುಬ್ಬಪ್ಪ , ದ್ವಿ.ದ.ಸ. 

ನೀಡಿರುವ ಅನುಮತಿ. 

ದಿನಾಂಕ:13 - 06 - 2008. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧ , ೨೦೧೦ 

೩೪೭ 
5, ಶ್ರೀ ಸಿ. ಪಿ .ಗಣೇಶ,ಹೆಚ್ಸಿ - 59 . | ಮನೆ ನಿರ್ಮಾಣಕ್ಕೆ ನೀಡಿರುವ | ಸಂ .35 / ಸಿಬ್ಬಂದಿ- 1/2008 - 09 
ಡಿ ದಳ . 

ಅನುಮತಿ. 

ದಿನಾಂಕ:13 - 05 - 2007 . 
6. || ಶ್ರೀ ಸಿ. ಲಿಂಗರಾಜು,ಹೆಚ್ಸಿ - 106 , | ಮನೆ ನಿರ್ಮಾಣಕ್ಕೆ ನೀಡಿರುವ | ಸಂ . 35 /ಸಿಬ್ಬಂದಿ -1 /2007 - 08 
ಇ ದಳ . 

ಅನುಮತಿ. 

ದಿನಾಂಕ :31 - 10 - 2007 , 
ಶ್ರೀ ಶಿವಶಂಕರ, ಪಿಸಿ - 215, ಕೇಂದ್ರ ಮನೆ ಖರೀದಿಗೆ ನೀಡಿರುವ ಸಂ .35/ ಸಿಬ್ಬಂದಿ- 1/2007 - 08 
ದಳ. 

ಅನುಮತಿ. 

ದಿನಾಂಕ:15 - 06 - 2007 . 

ಮನೆ ನಿರ್ಮಾಣಕ್ಕೆ ನೀಡಿರುವ | ಸಂ .35 /ಸಿಬ್ಬಂದಿ - 1/2007 - 08 
ಶ್ರೀ ಮಹೇಶ, ದ್ವಿ. ದ.ಸ. 

ಅನುಮತಿ. 

ದಿನಾಂಕ:30 - 04 - 2007, 
XVII. ಸೆಕ್ಷನ್ 5 (1) ರಂತೆ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಮತ್ತು ಸೆಕ್ಷನ್ 19 (1) ರಂತೆ ಮೇಲ್ಮನವಿ ಪ್ರಾಧಿಕಾರಗಳ ಹೆಸರುಗಳು 
ಪದನಾಮಗಳು ಹಾಗೂ ಇತರ ವಿವರಗಳು : 

7ನೇ ಪಡೆ ಕೆಎಸ್‌ . ಆರ್‌. ಪಿ . ಕಛೇರಿಗೆ ಸಂಬಂಧಿಸಿದಂತೆ ಸಾರ್ವಜನಿಕರು ಕೆಲಸದ ದಿನಗಳಲ್ಲಿ ಕಛೇರಿಯ ಸಮಯ 
ಬೆಳಿಗ್ಗೆ 10 .00 ಗಂಟೆಯಿಂದ ಸಂಜೆ 5. 30 ಗಂಟೆಯವರೆಗಿನ ಅವಧಿಯಲ್ಲಿ ನಿಗದಿತ ನಮೂನೆಯಲ್ಲಿ ಅರ್ಜಿ ನಮೂನೆಯನ್ನು 
ತುಂಬಿ , ಮಾಹಿತಿ ಕೋರಿ ಈ ಕೆಳಗಿನ ಅಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಬಹುದು. 
ಕ್ರ. ಸೆಕ್ಷನ್ 5 (1) ರಂತೆ ಸಾರ್ವಜನಿಕ ಪ್ರಾಧಿಕಾರಿಯ ಹೆಸರು, ಸೆಕ್ಷನ್ 19 (1) ರಂತೆ ಮೊದಲನೆ ಮೇಲ್ಮನವಿ ಪ್ರಾಧಿಕಾರಿಯ 
ಸಂ . ಪದನಾಮ ಕಛೇರಿಯ ವಿಳಾಸ ಮತ್ತು ದೂರವಾಣಿ | ಹೆಸರು, ಪದನಾಮ, ಕಛೇರಿಯ ವಿಳಾಸ ಮತ್ತು ದೂರವಾಣಿ 
ಸಂಖ್ಯೆ . 

ಸಂಖ್ಯೆ . 
|, ಆಡಳಿತ ಕಛೇರಿಯ ಸಿಬ್ಬಂದಿ - 1 / 2 / 3, ಲೆಕ್ಕಪತ್ರ - 1 / 2 / 3 , ನಗದು ಮತ್ತು ಸಾಮಾನ್ಯ ಶಾಖೆಗಳು. 
ಕೆ. ಭುಜಂಗ ಆಚಾರ್ , 

ಶ್ರೀ ರಾಮದಾಸ ಗೌಡ, ಎಸ್. 
ಸಹಾಯಕ ಆಡಳಿತಾಧಿಕಾರಿಗಳು , 

ಕಮಾಂಡೆಂಟ್, 7ನೇ ಪಡೆ, ಕರಾಮೀಫ್ , ಅಸೈಗೋಳಿ, 
ಕಮಾಂಡೆಂಟ್‌ರವರ ಕಛೇರಿ, 

ಮಂಗಳೂರು- 574199. 
7ನೇ ಪಡೆ, ಕರಾಮೀಪ್‌ , ಅಸೈಗೋಳಿ, ಮೊಬೈಲ್ 9480805807 
ಮಂಗಳೂರು- 574199 . 

0824 - 2220543 (ಕಛೇರಿ) 
0824 - 2220553 (ಕಛೇರಿ) 

0824 - 2461777 ( ಮನೆ) 
0824 - 2220546 ( ಫ್ಯಾಕ್ಸ್ ) 

0824 - 2220546 ( ಫ್ಯಾಕ್ 
1. ಘಟಕದ ಮೋಟಾರು ವಾಹನ / ಶಿಬಿರ ನಾಯಕರ ವಿಭಾಗ, ತುಕಡಿಗಳ ನಿಯೋಜನೆ, ತರಬೇತಿ, 

ಕಲ್ಯಾಣ ಕಾರ್ಯಕ್ರಮಗಳು ಹಾಗೂ ಕೇಂದ್ರ ದಳ ಆಡಳಿತ ಮತ್ತು ಮೇಲ್ವಿಚಾರಣೆ. 
ಶ್ರೀ ಬಿ . ಎಸ್ . ಶಂಕರ , 

ಶ್ರೀ ರಾಮದಾಸ ಗೌಡ, ಎಸ್ . 
ಸಹಾಯಕ ಕಮಾಂಡೆಂಟ್( ಅಡು), 

ಕಮಾಂಡೆಂಟ್ , 7ನೇ ಪಡೆ, ಕರಾಮೀಫ್ , ಅಸೈಗೋಳಿ, 
ಕಮಾಂಡೆಂಟ್‌ರವರ ಕಛೇರಿ, 

ಮಂಗಳೂರು- 574199. 
7ನೇ ಪಡೆ, ಕರಾಮೀಪ್‌ , ಅಸೈಗೋಳಿ, ಮೊಬೈಲ್ 9480805807 
ಮಂಗಳೂರು- 574199 . 

0824 - 2220543 (ಕಛೇರಿ) 
ಮೊಬೈಲ್ 9480805845 

0824 - 2461777 ( ಮನೆ) 
0824 - 2220547 ( ಕಛೇರಿ), 2220548 ( ಮನೆ) 0824 - 2220546 ( ಫ್ಯಾಕ್ಸ್ 
0824 - 2220546 ( ಫ್ಯಾಕ್ ) 

- II, ಎ ಮತ್ತು ಬಿ ದಳಗಳ ಆಡಳಿತ ಮತ್ತು ಮೇಲ್ವಿಚಾರಣೆ. 
ಶ್ರೀ ಎಂ . ಮಲ್ಲಯ್ಯ , 

ಶ್ರೀ ರಾಮದಾಸ ಗೌಡ, ಎಸ್ . 
ವಿಭಾಗ ಸಹಾಯಕ ಕಮಾಂಡೆಂಟ್ - 1, 

ಕಮಾಂಡೆಂಟ್ , 7ನೇ ಪಡೆ, ಕರಾಮೀಫ್ , ಅಸೈಗೋಳಿ, 
ಕಮಾಂಡೆಂಟ್‌ರವರ ಕಛೇರಿ, 

ಮಂಗಳೂರು- 574199 . 
7ನೇ ಪಡೆ, ಕರಾಮೀಫ್ , ಅಸೈಗೋಳಿ, ಮೊಬೈಲ್ 9480805807 
ಮಂಗಳೂರು- 574199 . 

0824 - 2220543 (ಕಛೇರಿ) 
ಮೊಬೈಲ್ 9480805846 

( 0824 -2461777 ( ಮನೆ) 
0824 - 2220549 ( ಕಛೇರಿ), 2220551 ( ಮನೆ) | 0824 - 2220546 ( ಫ್ಯಾಕ್ಸ್) 
0824 - 2220546 ( ಫ್ಯಾಕ್ ) 


ಭಾಗ- ೩ 


೩೪೮ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧, ೨೦೧೦ 

IV . ಸಿ ಮತ್ತು ಡಿ ದಳಗಳ ಆಡಳಿತ ಮತ್ತು ಮೇಲ್ವಿಚಾರಣೆ 
ಶ್ರೀ ಮಹಾದೇವಯ್ಯ , 

ಶ್ರೀ ರಾಮದಾಸ ಗೌಡ, ಎಸ್ . 
ವಿಭಾಗ ಸಹಾಯಕ ಕಮಾಂಡೆಂಟ್ - 3 

ಕಮಾಂಡೆಂಟ್ , 7ನೇ ಪಡೆ, ಕರಾಮೀಪ್ , ಅಸೈಗೋಳಿ, 
ಕಮಾಂಡೆಂಟ್‌ರವರ ಕಛೇರಿ, 

ಮಂಗಳೂರು- 574199 . 
7ನೇ ಪಡೆ, ಕರಾಮೀಬೊ , ಅಸೈಗೋಳಿ, ಮೊಬೈಲ್ 9480805807 
ಮಂಗಳೂರು- 574199. 

0824 - 2220543 (ಕಛೇರಿ) 
ಮೊಬೈಲ್ 9480805847 

[ 0824 - 2461777 ( ಮನೆ) 
0824 - 2220554 ( ಕಛೇರಿ) 

0824 - 2220546 ( ಫ್ಯಾಕ್ಸ್ ) 
0824 - 2220546 ( ಫ್ಯಾಕ್ಸ್ ) 

V , ಇ ಮತ್ತು ಎಫ್ ದಳಗಳ ಆಡಳಿತ ಮತ್ತು ಮೇಲ್ವಿಚಾರಣೆ. 
ಶ್ರೀ ಕೆ. ಲಿಂಗಯ್ಯ , 

ಶ್ರೀ ರಾಮದಾಸ ಗೌಡ, ಎಸ್ . 
ವಿಭಾಗ ಸಹಾಯಕ ಕಮಾಂಡೆಂಟ್ - 2 , 

ಕಮಾಂಡೆಂಟ್ , 7ನೇ ಪಡೆ, ಕರಾಮೀಫ್ , ಅಸೈಗೋಳಿ, 
ಕಮಾಂಡೆಂಟ್‌ರವರ ಕಛೇರಿ, 

ಮಂಗಳೂರು-574199 . 
7ನೇ ಪಡೆ, ಕರಾಮೀಪ್ , ಅಸೈಗೋಳಿ, ಮೊಬೈಲ್ 9480805807 
ಮಂಗಳೂರು- 574199 . 

0824 - 2220543 (ಕಛೇರಿ) 
ಮೊಬೈಲ್ 9480805848 

0824 -2461777 ( ಮನೆ) 
0824 - 2220552 (ಕಛೇರಿ) 

0824 - 2220546 ( ಫ್ಯಾಕ್ಸ್ 
0824 - 2220546 ( ಫ್ಯಾಕ್ಸ್ ) 
XVII, ಇತರೆ ಮಾಹಿತಿ(17 - 12 - 2009ರಲ್ಲಿ ಇದ್ದಂತೆ): 
( ಅ) 7ನೇ ಪಡೆ ಕೆಎಸ್ ಆರ್ ಪಿ ಕಛೇರಿಯ ಮಂಜೂರಾತಿ ಬಲ , ಪ್ರಸ್ತುತ ಬಲ ಹಾಗೂ ರಿಕ್ತ ಹುದ್ದೆಗಳು: 
ಕ್ರ. ಸಂ . | ಹುದ್ದೆಯ ವಿವರಗಳು 

ಮಂಜೂರಾತಿ ಬಲ ಪ್ರಸ್ತುತ ಬಲ | ರಿಕ್ತ ಹುದ್ದೆಗಳು 

( ) ಕಾರ್ಯ ನಿರ್ವಾಹಕ ಅಧಿಕಾರಿ / ಸಿರಿ ದಿಗಳು . 
1. ಕಮಾಂಡೆಂಟ್. 

01 

01 
2 . | ಸಹಾಯಕ ಕಮಾಂಡೆಂಟ್. 

04 
ಆರ್‌. ಪಿ . ಐ . 

08 

06 
ಆರ್.ಎಸ್ . ಐ . 

07 

15 
ಎ . ಆರ್.ಎಸ್ . ಐ . 

07 

06 
ಹೆಚ್ . ಸಿ . 

151 

02 
ಪಿ . ಸಿ . 

700 485 

215 
ಅನುಯಾಯಿ . 

90 59 

31 
( 6) ಲಿಪಿಕ ಅಧಿಕಾರಿ / ಸಿಬ್ಬಂದಿಗಳು . 
ಸಹಾಯಕ ಆಡಳಿತಾಧಿಕಾರಿ. 

- 01 

- 01 
ಶಾಖಾಧೀಕ್ಷಕರು . 

01 
ಪ್ರಥಮ ದರ್ಜೆ ಸಹಾಯಕರು. 

03 | 

೧ | 
ದ್ವಿತೀಯ ದರ್ಜೆ ಸಹಾಯಕರು. 

04 
ಶೀಘ್ರಲಿಪಿಗಾರರು. 

01 
6, | ಬೆರಳಚ್ಚುಗಾರರು. 

02 
7. | ದಲಾಯತ್. 

- 01 


04 


02 


22 


0 ] 


153 


1. 


2 . | 


01 


ಒಟ್ಟು 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧ , ೨೦೧೦ 

೩೪೯ 
( ಆ ) ವಾಹನ ಸೌಕರ್ಯಗಳು: 
ಕ್ರ. ಸಂ . ವಾಹನಗಳು 

ಸಂಖ್ಯೆ | 
1. ಅಂಬಾಸಿಡರ್ ಕಾರು. 

- 01 
2. ಕ್ವಾಲಿಸ್. 

ಮಹೀಂದ್ರ ಜೀಪು/ ಟಾಟಾ ಸ್ಪೇಸಿಯೋ 
4. ಮೋಟಾರು ಸೈಕಲ್ಲುಗಳು. 
5. ಬಸ್ಸು ಮತ್ತು ವ್ಯಾನುಗಳು. 
6 . 

| ವಾಟರ್ ಟ್ಯಾಂಕರ್‌ 
ಓಪನ್ ಟ್ರಕ್‌ 
ಅಂಬುಲೆನ್ಸ್ 

- 45 
( ಇ) ಅಧಿಕಾರಿಗಳ ದೂರವಾಣಿ ಸೂಚಿಕೆ : 
ಕ್ರ . ಸಂ . ಅಧಿಕಾರಿಗಳ ಹೆಸರು ಮತ್ತು ಹುದ್ದೆ 

ಕಛೇರಿ 

| ನಿವಾಸ ಮೊಬೈಲ್ ಸಂಖ್ಯೆ 
ಶ್ರೀ ರಾಮದಾಸ ಗೌಡ ಎಸ್ , 

2220543 2461777 9480805807 
ಕಮಾಂಡೆಂಟ್. 
ಶ್ರೀ ಬಿ . ಎಸ್ . ಶಂಕರ, 

2220547 2220548 9480805845 
ಸಹಾಯಕ ಕಮಾಂಡೆಂಟ್( ಅಡು). 
ಶ್ರೀ ಎಂ . ಮಲ್ಲಯ್ಯ , 

2220549 2220551 9480805846 
ಸಹಾಯಕ ಕಮಾಂಡೆಂಟ್ - 1. 
ಶ್ರೀ ಕೆ. ಲಿಂಗಯ್ಯ , 

9480805847 
ಸಹಾಯಕ ಕಮಾಂಡೆಂಟ್ - 2 . 

2220554 
ಶ್ರೀ ಮಹದೇವಯ್ಯ , 

2220552 

9480805848 
ಸಹಾಯಕ ಕಮಾಂಡೆಂಟ್ - 3, 
ಶ್ರೀ ಯು . ಜಿ. ಚಿದಾನಂದ ಆರಾಧ್ಯ , 

9480805945 
ಆರ್‌ಪಿಐ. 
ಶ್ರೀ ಎಸ್ . ಸುಕುಮಾರನ್ , ಆರ್‌ಪಿಐ . 

9480805946 
| ಶ್ರೀ ಕೆ. ನಾಗರಾಜ್ , ಆರ್‌ಪಿಐ. 

9480805947 
ಶ್ರೀ ಎಸ್ . ಜನಾರ್ದನನ್ , ಆರ್‌ಪಿಐ. 

9480805948 
| ಶ್ರೀ ಎ. ಮುತ್ತಪ್ಪ, ಆರ್‌ಪಿಐ. 

9480805949 
11. ಶ್ರೀ ಸಿ. ಓ. ನಟರಾಜು, ಆರ್‌ಪಿಐ. 

9480805950 
ಶ್ರೀ ಕೆ. ಭುಜಂಗ ಆಚಾರ್ , 

2220553 
ಸಹಾಯಕ ಆಡಳಿತಾಧಿಕಾರಿ. 
13. ಗಣಕಯಂತ್ರ / ಹೆಚ್‌ಆರ್‌ಎಂಎಸ್ ವಿಭಾಗ, 2220557 
14. ನಿಸ್ತಂತು ವಿಭಾಗ, 

2220545 
15 . ಸಾಮಾನ್ಯ ಕರ್ತವ್ಯ ಅಧಿಕಾರಿ , 

2220556 

ರಾಮದಾಸ ಗೌಡ, ಎಸ್ . 
ಪಿ . ಆರ್ .1366 

ಕಮಾಂಡೆಂಟ್ , 
7ನೇ ಪಡೆ, ಕೆ. ಎಸ್ . ಆರ್. ಪಿ . ಮಂಗಳೂರು. 


೩೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧, ೨೦೧೦ 

2000 - 2 
DAVANAGERE CITY CORPORATION 

NOTIFICATION 
No .GAD OM CENSUS /CR /01/09 -10, Dated :2nd January, 2010 
In exercise of the powers delegated by Government in their Notification No.RD 20 ETC 2009 
Dated :02. 12 . 2009, the undersigned under sub - section (4 ) of Section 4 of the India Census Act, 1948 
(central Act No.37 of 1948 ) hereby appoints the Officers noted in col. 3 as Census Officers with 
Designation noted in col.4 for the jurisdiction noted in col .5 of the table given below for the purpose of 
2011 Census . 
SI. Administrative Unit 

Designation 

To be appointed Jurisdiction 
No . 

as 
City Corporation Area Deputy Commissioner, City City Census entire City area 

Corporation , Davanagere . Officer 
Charge constituted Executive Engineer , City Census Charge 24 , 35 , 36 , 37 
by clubbing more Corporation , Davanagere Officer 
than one ward 

Deputy Director, Town Census Charge 38 , 39 , 40, 41 
Planning , City Corporation , Officer 
Davanagere 
Chief Accounts Officer City Census Charge 1,8 , 9, 10 , 11 
Corporation , Davanagere Officer 
Council Secretary , City Census Charge 2 , 3,4 ,6 ,7 
Corporation , Davanagere Officer 
Revenue Officer, City Census Charge 25, 26 ,27, 33,34 
Corporation , Davanagere Officer 
Asst. Executive Engineer - Census Charge 5 ,12,13,17 
Central Sub - division , City Officer 
Corporation , Davanagere 
Asst . Executive Engineer- Census Charge 14 ,15 ,16 ,22,23 
North Sub -division , City Officer 
Corporation , Davanagere 
Asst . Executive Engineer- Census Charge 18 ,19,20 ,21 
South Sub -division , City Officer 
Corporation , Davanagere 
Environmental Engineer , Census Charge 28 ,29,30 ,31,32 

Corporation , Officer 
Davanagere 

Principal Census Officer, and Commissioner , 
PR - 38 

City Corporation , Davanagere . 
OFFICE OF THE PRINCIPAL CENSUS OFFICER & COMMISSIONER , 

CITY CORPORATION , GULBARGA 

NOTIFICATION , Dated : 1st January , 2010 
In exercise of the powers delegated by Government in their Notification No.RD 20 ETC 2009 
Dated :02.12. 2009, the undersigned under sub -section (4) of Section 4 of the India Census Act, 1948 
(central Act No.37 of 1948 ) hereby appoints the Officers noted in col. 3 as Census Officers with 
Designation noted in col.4 for the jurisdiction noted in col.5 of the table given below for the purpose of 
2011 Census. 


City 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧, ೨೦೧೦ 


೩೫೧ 


SI. 


3. 


4 . 


& B 


Administrative Unit Designation To be appointed Jurisdiction 
No. 

as 
1. Municipal 

Executive Engineer City Census Entire City 
Corporation Area City Corporation 

Officer 
Station AEE & Zonal- 1 

Census Charge Ward No .48, 49 , 51 , 52 , 
Commissioner 

Officer 

53, 54 
Asif Gunj , Health Officer 

-Do Ward No. 17, 18, 19,21 , 23 
Shahabazar 
Jagat, Gazipura PRO 

- Do 

Ward No.30 ,43,44 ,45 , 

46, 47 
Roza, Mominpura A AEE & Zonal- 3 

- Do 

Ward No. 24, 
Commissioner 

25,26, 27 , 28 ,31 , 29 
6. Station Brahmpur - 10 AEE & Zonal- 2 

- Do 

Ward No.22, 50 ,55, 33 , 
Commissioner 

34, 35 , 36 
Shahabazar , Nehru | AEE & Zonal-4, 

-Do 

Ward No. 1 , 2 , 3 , 7 , 8 ,32 
Gunj 

Commissioner 
Brahmpur- 11 AEE - Water Supply 

-Do 

Ward 
No. 20 ,37 , 38, 39 ,40, 41 , 

42 
9 . | Roza , Mominpura AEE -North 

- Do Ward No . 12,13,14 , 
Development 

15,16 
Roza , Mominpura AEE - South 

Ward No. 4 ,5 , 6 ,9 , 10 ,11, 
Development 

Principal Census Officer , and Commissioner, 
PR- 39 

City Corporation , Gulbarga . 
ವಾಣಿಜ್ಯ ತೆರಿಗೆಗಳ ಆಯುಕ್ತರು (ಕರ್ನಾಟಕ ), ಬೆಂಗಳೂರು, ಇವರ ನಡವಳಿಗಳು 
ವಿಷಯ : ವಾಣಿಜ್ಯ ತೆರಿಗೆ ಇಲಾಖೆಯ ಜಂಟಿ ಆಯುಕ್ತರು, ( ಆಡಳಿತ ) ಮೌಲ್ಯವರ್ಧಿತ ತೆರಿಗೆ ವಿಭಾಗ -1, 

ಬೆಂಗಳೂರು, ಇವರ ವ್ಯಾಪ್ತಿಯಲ್ಲಿರುವ ಸ್ಥಳೀಯ ಮೌಲ್ಯವರ್ಧಿತ ತೆರಿಗೆ ಕಛೇರಿ- 010 ಮತ್ತು 030 
ಕಛೇರಿಗಳನ್ನು ಪುನರ್ ವಿಂಗಡಿಸಿ, ಸ್ಥಳೀಯ ಮೌಲ್ಯವರ್ಧಿತ ತೆರಿಗೆ ಕಛೇರಿ- 010 ( ಅಪರ) ಮತ್ತು 030 
( ಅಪರ) ಎಂದು ಪುನರ್ ವ್ಯವಸ್ಥೆಗೊಳಿಸಿದ ಕಛೇರಿಗಳಿಗೆ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ಸ್ಥಳಾಂತರಿಸುವ 

ಬಗ್ಗೆ . 
ಉಲ್ಲೇಖ:1) ಸರ್ಕಾರದ ಆದೇಶ ಸಂಖ್ಯೆ: ಆಇ 121 ವಾತೆಸಿ 94 , ದಿನಾಂಕ: 04. 02. 1995. 

2) ಈ ಕಛೇರಿ ಆದೇಶ ಸಂಖ್ಯೆ : ಸಿಬ್ಬಂದಿ -3ಡಿ/ ಸಿಆರ್ - 02/08 - 09 , ದಿನಾಂಕ:24.11. 2009. 


-Do 


ಪ್ರಸ್ತಾವನೆ : 


* ಕರ್ನಾಟಕ ಮೌಲ್ಯವರ್ಧಿತ ತೆರಿಗೆ ಕಾಯ್ದೆ 2003ರಡಿ ನೊಂದಾಯಿತ ವರ್ತಕರು ಪಾವತಿಸುವ ತೆರಿಗೆ, ಹೂಡುವಳಿ 
ತೆರಿಗೆ ಮತ್ತು ವ್ಯವಹಾರವನ್ನು ಗಮನಿಸಿ ತೆರಿಗೆ ವಂಚನೆಯನ್ನು ತಡೆಗಟ್ಟಿ ರಾಜ್ಯದ ರಾಜಸ್ವ ಸಂಗ್ರಹಣೆಯನ್ನು ಹೆಚ್ಚಿಸುವ 
ಹಿತದೃಷ್ಟಿಯಿಂದ ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತರು ( ಆಡಳಿತ), ಮೌಲ್ಯವರ್ಧಿತ ತೆರಿಗೆ ವಿಭಾಗ -1, ಬೆಂಗಳೂರು, 
ವಿಭಾಗದಲ್ಲಿರುವ 4 ಸ್ಥಳೀಯ ಮೌಲ್ಯವರ್ಧಿತ ತೆರಿಗೆ ಕಛೇರಿಗಳಲ್ಲಿ 2 ಸ್ಥಳೀಯ ಮೌಲ್ಯವರ್ಧಿತ ತೆರಿಗೆ ಕಛೇರಿಗಳಾದ 
ಎಲ್.ವಿ . ಓ.010 ಮತ್ತು ಎಲ್. ವಿ. ಓ.-030 ಅನ್ನು ಮರುವಿಂಗಡಣೆ ಮಾಡಿ ಈ ಕೆಳಕಂಡಂತೆ 4 ಸ್ಥಳೀಯ ಮೌಲ್ಯವರ್ಧಿತ 
ತೆರಿಗೆ ಕಛೇರಿಗಳನ್ನಾಗಿ ಪುನರ್ ವ್ಯವಸ್ಥೆಗೊಳಿಸಿ ಆದೇಶಿಸಿದೆ. 
- 2, ಪುನರ್ ವ್ಯವಸ್ಥೆಗೊಳಿಸಿದ ಸದರಿ ಕಛೇರಿಗಳಿಗೆ ಅಗತ್ಯವಾದ ಸಿಬ್ಬಂದಿಗಳನ್ನು ಉಲ್ಲೇಖ ( 2) ರ ಆದೇಶದಲ್ಲಿ 
ಮಂಜೂರು ಮಾಡಿದ್ದು ಅದರ ವಿವರ ಕೆಳಕಂಡಂತಿದೆ. 


ಕ. ವ. | 


2 


| 


| 


2 


| 


೩೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧ , ೨೦೧೦ 

ಭಾಗ- ೩ 
ಕ್ರ. | ಪುನರ್ ವ್ಯವಸ್ಥೆಗೊಳಿಸಿದ ಕಛೇರಿ 

ಮಂಜೂರು ಮಾಡಿದ ಸಿಬ್ಬಂದಿಗಳು 
ವಾತೆ, ವಾ ... ಅ. ವಾ .ಕೆ. ಪ. ಪ್ರ. ದ.ಸ. ದ್ವಿ. ದ.ಸ./ ಬೆ. 
ಸ. ಆ . | | ಸಂ . ನ ಗಾರರು 

ದರ್ಜೆ 
- 3 | 4 | 5 | 6 | 7 | 8 | 9 | 10 
ವಾಣಿಜ್ಯ ತೆರಿಗೆ ಸಹಾಯಕ 1 1 1 | 2 | 9/- | 1 | 1 | 2 
ಆಯುಕ್ತರು ಎಲ್. ವಿ . ಓ. 010 , 
ಬೆಂಗಳೂರು 
ವಾಣಿಜ್ಯ ತೆರಿಗೆ ಸಹಾಯಕ 

- 7 | 1 | 
ಆಯುಕ್ತರು ಎಲ್. ವಿ. ಓ. 
010( ಅಪರ), ಬೆಂಗಳೂರು 
ವಾಣಿಜ್ಯ ತೆರಿಗೆ ಸಹಾಯಕ 

| 7/ 
ಆಯುಕ್ತರು ಎಲ್. ವಿ. ಓ.- 030 , 

ಬೆಂಗಳೂರು 
4 , ವಾಣಿಜ್ಯ ತೆರಿಗೆ ಸಹಾಯಕ 

1 | 2 | 3 | 
ಆಯುಕ್ತರು ಎಲ್. ವಿ. ಓ. 
| 030( ಅಪರ), ಬೆಂಗಳೂರು 

3. ಮಂಜೂರು ಮಾಡಿದ ಮೇಲ್ಕಂಡ ಹುದ್ದೆಗಳಿಗೆ, ಕೆಳಕಂಡ ತಃಖ್ಯೆಯ ಅಂಕಣ 2 ರಲ್ಲಿರುವ ಹುದ್ದೆಗಳನ್ನು ಅಂಕಣ 
4 ರಲ್ಲಿರುವ ಕಛೇರಿಗಳಿಂದ ಹಾಲಿ ಕಾರ್ಯನಿರ್ವಹಿಸುತ್ತಿರುವ ಪೂರಕ ಅಧಿಕಾರಿ ಹಾಗೂ ಸಿಬ್ಬಂದಿಯೊಂದಿಗೆ ಕೆಳಕಂಡಂತೆ 
ಸ್ಥಳಾಂತರಿಸಲು ಉದ್ದೇಶಿಸಲಾಗಿದೆ. 
ಕಛೇರಿ ಹುದ್ದೆ ನೌಕರರ ಹೆಸರು 

ಯಾವ ಕಛೇರಿಯಿಂದ ಸ್ಥಳಾಂತರಿಸಿದ್ದು 
ವಾಣಿಜ್ಯ ತೆರಿಗೆ ವಾ . ತ . ಸ. ಆ . ವಿ.ಕೆ. ಮರಡಣ್ಣನವರ್‌, 

ಎಲ್. ವಿ . ಓ - 010 , ಬೆಂಗಳೂರು 
ಸಹಾಯಕ ಆಯುಕ್ತರು, | ವಾತೆ. ಅ . 

ಸುಧಾ 

ವಾ ... ಅ ( ತನಿಖೆ/ ಆಡಿಟ್), ಆಯುಕ್ತರ ಕಛೇರಿ, 
ಎಲ್. ವಿ. ಓ - 010, 

ಬೆಂಗಳೂರು. 
| ಬೆಂಗಳೂರು. 

ವಾತೆ. ಪ. ಬಿ . ಆರ್ . ಚಂದ್ರಶೇಖರ್ 

ಎಲ್. ವಿ. ಓ - 010, ಬೆಂಗಳೂರು. 
ಪ್ರ . ದ . ಸ. ಹೆಚ್ . ಶಶಿರೇಖಾ 

ಎಲ್ . ವಿ . ಓ - 010 -, ಬೆಂಗಳೂರು. 
ಹೆಚ್. ಜೆ. ಗಂಗಾಧರ 

ಎಲ್. ವಿ . ಓ - 010 - , ಬೆಂಗಳೂರು. 
ನಾಗವೇಣಿ 

ಎಲ್ . ವಿ . ಓ - 010 -, ಬೆಂಗಳೂರು. 
ಡಿ. ಎನ್ . ಹೇಮಾವತಿ 

ಎಲ್. ವಿ . ಓ - 010 - , ಬೆಂಗಳೂರು. 
ಖಾಲಿ ಹುದ್ದೆ 

ಎಲ್. ವಿ . ಓ - 010 -, ಬೆಂಗಳೂರು. 
ಬಿ . ಚಂದ್ರಪ್ಪ 

ಎಲ್. ವಿ . ಓ - 010 -, ಬೆಂಗಳೂರು. 
ಜಿ. ರವಿಕುಮಾರ್ 

ಎಲ್ . ವಿ . ಓ - 010 -, ಬೆಂಗಳೂರು. 
ಕೆ.ಎಸ್. ದಾಕ್ಷಾಯಿಣಿ 

ಆಡಿಟ್ ವಿಭಾಗ , ಮೌ . ಕೆ. ವಿ - 1, ಬೆಂಗಳೂರು. 
ಖಾಲಿ ಹುದ್ದೆ 

ಆಡಿಟ್ ವಿಭಾಗ, ಮೌ . . ವಿ - 1, ಬೆಂಗಳೂರು. 
ಬಿ.ಕೆ. ಜಯಲಕ್ಷ್ಮಿ 

ವಾ ... ಜಂ . ಆ.(ಆಡಳಿತ & ವಸೂಲಿ) -1, ಬೆಂಗಳೂರು 
ಪುಷ್ಪಲತಾ 

ವಾ . ತ. ಸ. ಆ .( ವಸೂಲಿ) - 13, ಬೆಂಗಳೂರು. 
ಎನ್. ಮಂಜುನಾಥ ಬಾಬು ವಾ .ತ. ಸ. ಆ.( ವಸೂಲಿ) - 32 , ಬೆಂಗಳೂರು. 
ಸ . ನ . ಶಾಂತಶೆಟ್ಟಿ 

ಎಲ್. ವಿ. ಓ.- 010, ಬೆಂಗಳೂರು. 
ಬೆ . ಗಾರರು ಎನ್.ಎಲ್. ಸತೀಶ್ 

ಆಡಿಟ್ ವಿಭಾಗ, ಮೌ . . ವಿ-1, ಬೆಂಗಳೂರು. 
ಕ . ವ . ಎಸ್ . ರಮೇಶ್ 

ಎಲ್.ವಿ. ಓ.-010, ಬೆಂಗಳೂರು. 
ಡಿ - ದರ್ಜೆ ಜಯಮ್ಮ 

ಎಲ್. ವಿ. ಓ.- 010, ಬೆಂಗಳೂರು. 
ಜಿ . ಮಂಗಳ 

ಎಲ್. ವಿ . ಓ . - 010, ಬೆಂಗಳೂರು. 


ದ್ವಿ . ದ. ಸ. 


ಭಾಗ - ೩ 


ಕಛೇರಿ 
ವಾಣಿಜ್ಯ ತೆರಿಗೆ 
ಸಹಾಯಕ ಆಯುಕ್ತರು, 
ಎಲ್. ವಿ . ಓ - 010 
( ಅಪರ), ಬೆಂಗಳೂರು. 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧, ೨೦೧೦ 

೩೫೩ 
ಹುದ್ದೆ ನೌಕರರ ಹೆಸರು 

ಯಾವ ಕಛೇರಿಯಿಂದ ಸ್ಥಳಾಂತರಿಸಿದ್ದು 
ವಾ . ತ. ಸ. ಆ . ಕೆ.ಎ . ಉಮಾ 

ವಾ .ತ. ಸ. ಆ.( ಐ . ಎಸ್. ಐ . ಸಿ), ಆಯುಕ್ತರ ಕಛೇರಿ, 

ಬೆಂಗಳೂರು. 
ವಾ . . ಅ. ಎಸ್. ವಿ . ರಂಗನಾಥ್ 

ಎಲ್ . ವಿ . ಓ - 010 -, ಬೆಂಗಳೂರು. 
ವಾ . ತ. ಪ. ಹೆಚ್ .ಕೆ. ಲತಾ 

ಎಲ್. ವಿ . ಓ - 010 -, ಬೆಂಗಳೂರು. 
ಪ್ರ . ದ. ಸ. ಹೆಚ್.ಎಸ್. ಶಾರದ 

ಎಲ್. ವಿ. ಓ - 010 -, ಬೆಂಗಳೂರು. 
ಖಾಲಿ ಹುದ್ದೆ 

ಎಲ್ . ವಿ . ಓ - 010 -, ಬೆಂಗಳೂರು. 
ದ್ವಿ. ದ. ಸ. ಆಯಿಷಾಬಿ 

ಎಲ್. ವಿ . ಓ - 010 -, ಬೆಂಗಳೂರು. 
ವಾಮನ ವಿ. ಘಾಟೆ 

ಎಲ್. ವಿ. ಓ - 010 -, ಬೆಂಗಳೂರು. 
ಆರ್. ಚಂದ್ರಶೇಖರ್ 

ಎಲ್. ವಿ . ಓ - 010 - , ಬೆಂಗಳೂರು. 
ಎಸ್ . ಉಮಾಕಾಂತ 

ಆಡಿಟ್ ವಿಭಾಗ , ಮೌ . .. ವಿ - 1, ಬೆಂಗಳೂರು. 
ಖಾಲಿ ಹುದ್ದೆ 

ಎಲ್. ವಿ. ಓ - 010 - , ಬೆಂಗಳೂರು. 
ಆರ್ . ನಾರಾಯಣಸ್ವಾಮಿ 

ಆಡಿಟ್ ವಿಭಾಗ , ಮೌ . .. ವಿ - 1, ಬೆಂಗಳೂರು. 
ಖಾಲಿ ಹುದ್ದೆ 

ಆಡಿಟ್ ವಿಭಾಗ, ಮೌ .ಕೆ.ವಿ -1, ಬೆಂಗಳೂರು. 
ಆರ್. ಡಿ . ಜಯಮಾಲ 

ವಾ .ತ. ಸ. ಆ.( ವಸೂಲಿ) -33, ಬೆಂಗಳೂರು. 
ಕೆ. ಯು . ಸುಮಿ 

ವಾ . ತ.ಸ. ಆ.( ವಸೂಲಿ) - 33 , ಬೆಂಗಳೂರು. 
ಖಾಲಿ ಹುದ್ದೆ 

ವಾ . ತ. ಸ. ಆ.( ವಸೂಲಿ) - 31, ಬೆಂಗಳೂರು. 
ಬೆ . ಗಾರರು ಕಸ್ತೂರಿ 

ಎಲ್ . ವಿ . ಓ - 010 -, ಬೆಂಗಳೂರು. 
ಕ . ವ . ಬಿ. ಸಿದ್ಧಯ್ಯ 

ಎಲ್. ವಿ. ಓ - 010 -, ಬೆಂಗಳೂರು. 
ಡಿ - ದರ್ಜೆ ಸಿ. ಚಂದ್ರಶೇಖರ್ 

ಎಲ್. ವಿ. ಓ - 010 - , ಬೆಂಗಳೂರು. 
ಖಾಲಿ ಹುದ್ದೆ 

ಎಲ್. ವಿ . ಓ - 010 -, ಬೆಂಗಳೂರು. 
ವಾ . ತ. ಸ . ಆ. ಡಿ . ರಂಗರಾಜು 

ಎಲ್. ವಿ . ಓ - 030 , ಬೆಂಗಳೂರು. 
ವಾ ... ಅ. ಜಯರಾಮ 

ಆಡಿಟ್ ವಿಭಾಗ , ಮೌ . .. ವಿ - 1, ಬೆಂಗಳೂರು. 
ವಾ . ..ಪ , ಪ್ರ. ದ.ಸ. ರಂಗನಾಥ್ 

ಎಲ್. ವಿ. ಓ - 030 , ಬೆಂಗಳೂರು. 
ಬಿ . ಎಸ್ . ಜಗನ್ನಾಥ್ 

ಎಲ್. ವಿ. ಓ - 030 , ಬೆಂಗಳೂರು. 
ಎಂ . ರವೀಂದ್ರನಾಥ್ 

ಎಲ್. ವಿ . ಓ - 030, ಬೆಂಗಳೂರು. 
ದ್ವಿ . ದ. ಸ. ಬಿ . ಎಂ . ಪುಟ್ಟಸ್ವಾಮಯ್ಯ 

ಎಲ್ . ವಿ . ಓ - 030 , ಬೆಂಗಳೂರು. 
ಪುರುಷೋತ್ತಮ 

ಎಲ್. ವಿ . ಓ - 030 , ಬೆಂಗಳೂರು. 
ಹೆಚ್ . ಆಶಾಭಟ್ 

ಎಲ್. ವಿ. ಓ - 030 , ಬೆಂಗಳೂರು. 
ಕೆ. ಚಂಗಪ್ಪ 

ಎಲ್. ವಿ. ಓ - 030 , ಬೆಂಗಳೂರು. 
ಬಿ. ಎಸ್ . ಆನಂದಬಾಬು 

ಎಲ್.ವಿ . ಓ - 030, ಬೆಂಗಳೂರು. 
ಬಿ . ಎ . ಸುನಂದ 

ಆಡಿಟ್ ವಿಭಾಗ, ಮೌ . ಕೆ. ವಿ -1, ಬೆಂಗಳೂರು. 
ಖಾಲಿಹುದ್ದೆ 

ಆಡಿಟ್ ವಿಭಾಗ, ಮೌ . ಕೆ. ವಿ - 1, ಬೆಂಗಳೂರು. 
ಸಂ . ನ ಟಿ. ಮುನಿವೆಂಕಟಪ್ಪ 

ಎಲ್. ವಿ. ಓ - 030 , ಬೆಂಗಳೂರು. 
ಬೆ. ಗಾರರು ಹೆಚ್ . ಚಂದ್ರ 

ಎಲ್. ವಿ. ಓ - 030 , ಬೆಂಗಳೂರು. 
ಟಿ.ವಿ . ನಂಜುಂಡಸ್ವಾಮಿ 

ಎಲ್. ವಿ. ಓ - 030 , ಬೆಂಗಳೂರು. 
ಡಿ - ದರ್ಜೆ ಹನುಮಂತರಾಯಪ್ಪ 

ಎಲ್. ವಿ. ಓ - 030, ಬೆಂಗಳೂರು. 
ಬಿ . ಜಗದಂಬಾಳ್ 

ಎಲ್. ವಿ . ಓ - 030, ಬೆಂಗಳೂರು. 


ವಾಣಿಜ್ಯ ತೆರಿಗೆ 
ಸಹಾಯಕ ಆಯುಕ್ತರು, 
ಎಲ್. ವಿ . ಓ . - 030, 


ಬೆಂಗಳೂರು 


ಕ . ವ . 


ಕ. ವ . 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧, ೨೦೧೦ 

ಭಾಗ - ೩ 
ಕಛೇರಿ ಹುದ್ದೆ ನೌಕರರ ಹೆಸರು 

ಯಾವ ಕಛೇರಿಯಿಂದ ಸ್ಥಳಾಂತರಿಸಿದ್ದು 
ವಾಣಿಜ್ಯ ತೆರಿಗೆ ವಾ . ತ. ಸ. ಆ. ಸುಕನ್ಯಾ ಜಿ. ನಾಯಕ್ 

ವಾ.ತ.ಸ.ಆ.(ಕೇ . ಕಂ ), ಮೌ .ಕೆ. ವಿ.-1, ಬೆಂಗಳೂರು. 
ಸಹಾಯಕ ಆಯುಕ್ತರು, ವಾತೆ. ಅ . ಡಿ.ಎಸ್. ಸುದೇಶ್‌ಕುಮಾರ್ ಎಲ್ . ವಿ . ಓ - 030 -, ಬೆಂಗಳೂರು. 
ಎಲ್. ವಿ . ಓ ವಾ . ತ. ಪ. ಭಾಗ್ಯಲಕ್ಷ್ಮಿ 

ಎಲ್. ವಿ. ಓ - 030 -, ಬೆಂಗಳೂರು. 
030 ( ಅಪರ), 

ಪ್ರ. ದ. ಸ. ಹೆಚ್. ಎಂ . ರೇವಣ್ಣಸಿದ್ದಯ್ಯ ಎಲ್ . ವಿ . ಓ - 030 -, ಬೆಂಗಳೂರು. 
ಬೆಂಗಳೂರು 

ಖಾಲಿ ಹುದ್ದೆ 

ಎಲ್. ವಿ . ಓ - 030 -, ಬೆಂಗಳೂರು. 
ದ್ವಿ . ದ. ಸ. ಟಿ. ಹನುಮಂತ 

ಎಲ್. ವಿ. ಓ - 030 - , ಬೆಂಗಳೂರು. 
ಸಿ.ಎನ್. ನಂಜಪ್ಪ 

ಎಲ್. ವಿ. ಓ - 030 - , ಬೆಂಗಳೂರು. 
ಎಂ . ನಾಗರಾಜು 

ಎಲ್. ವಿ. ಓ - 030 -, ಬೆಂಗಳೂರು. 
ಎಸ್. ಪಿ. ಪುಷ್ಪಲತಾ 

ಎಲ್.ವಿ . ಓ - 030 -, ಬೆಂಗಳೂರು. 
ಎಂ . ಪ್ರವೀಣ್ ಸ್ಯಾಮುಯಲ್ ಎಲ್. ವಿ. ಓ - 030 - , ಬೆಂಗಳೂರು. 
ಎನ್. ಶಿವಪ್ರಸಾದ್ 

ಡಿ. ಎಂ . ವಿಂಗ್, ಮೌ . .. ವಿ -1, ಬೆಂಗಳೂರು. 
ಖಾಲಿ ಹುದ್ದೆ 

ಡಿ. ಎಂ . ವಿಂಗ್, ಮೌ . . ವಿ -1, ಬೆಂಗಳೂರು. 
ವಿ . ಭಗವತಿ 

ವಾ . ತ. ಸ. ಅ.( ವಸೂಲಿ) - 12 , ಬೆಂಗಳೂರು. 
ಬೆ . ಗಾರರು ಎ.ಎಲ್. ಪರಿಮಳ 

ಆಡಿಟ್ ವಿಭಾಗ, ಮೌ .ಕೆ. ವಿ -1, ಬೆಂಗಳೂರು. 
ಹೆಚ್. ಸಿ. ರುದ್ರಣ್ಣ 

ಎಲ್. ವಿ . ಓ - 030 - , ಬೆಂಗಳೂರು. 
ಡಿ - ದರ್ಜೆ ಜೆ. ಸಿ. ಗೂಳೇಗೌಡ 

ಎಲ್. ವಿ . ಓ - 030 -, ಬೆಂಗಳೂರು. 
ಖಾಲಿಹುದ್ದೆ 

ಎಲ್. ವಿ . ಓ - 030 -, ಬೆಂಗಳೂರು. 
4. ಮೇಲ್ಕಂಡ ನಿಯೋಜಿಸಿದ ನಂತರ ಹೆಚ್ಚುವರಿಯಾಗಿ ಉಳಿದ ಕೆಳಕಂಡ ಸಿಬ್ಬಂದಿಗಳನ್ನು ಅಂಕಣ (5) ರಲ್ಲಿ 
ನಮೂದಿಸಿದ ಕಛೇರಿಯ ಕಾರ್ಯವ್ಯಾಪ್ತಿಗೆ ನೀಡಿದೆ. ಅಂಕಣ (4) ರಲ್ಲಿ ನಮೂದಿಸಿದ ಅಧಿಕಾರಿಗಳೇ ವೇತನ ಬಟವಾಡೆ 
ಅಧಿಕಾರಿಗಳಾಗಿರುತ್ತಾರೆ. 
ಕ್ರಮ ಕಛೇರಿ 

ನೌಕರರ ಹೆಸರು | ಹುದ್ದೆ | ಮರುವಿನ್ಯಾಸಗೊಳಿಸಿದ ಕಛೇರಿ 
ಸಂಖ್ಯೆ 
1. | ವಾತೆಸಆ , ಎಲ್‌ವಿಓ - 010 ಎಸ್. ಎನ್. ವಸಂತ ಕುಮಾರಿ | ವಾತೆಪ 
ವಾತ್ಸಆ, ಎಲ್‌ವಿಓ - 010 ವಿಶ್ವನಾಥ್ 

- ವಾತೆಪ ವಾಣಿಜ್ಯ ತೆರಿಗೆ ಜಂಟಿ 
_ 3, ವಾತ್ಸಆ, ಎಲ್‌ವಿಓ - 010 | ಬಿ . ಎಂ .ಕೃಷ್ಣಗೌಡ | ಶೀ . ಲಿ. ( ಆಯುಕ್ತರು, ಮೌಲ್ಯವರ್ಧಿತ 
4 , ವಾತೆಸಳೆ, ಎಲ್‌ವಿಓ - 030 ಎ . ಎಂ . ಸುಮ 

ಶೀ . ಲಿ . ತೆರಿಗೆ ವಿಭಾಗ. 
5. ರಾಜ್ಯದ ರಾಜಸ್ವ ಸಂಗ್ರಹಣೆಯ ಮೂಲ ಉದ್ದೇಶದಿಂದ ಹಾಗೂ ಮೌಲ್ಯವರ್ಧಿತ ತೆರಿಗೆ ಕಾಯ್ದೆಯನ್ನು 
ಸಮರ್ಪಕ ರೀತಿಯಲ್ಲಿ ಜಾರಿಗೊಳಿಸಿ, ನೋಂದಾಯಿತ ವರ್ತಕರು ಪಾವತಿಸುವ ತೆರಿಗೆ, ಹೂಡುವಳಿ ತೆರಿಗೆ ಮತ್ತು 
ವ್ಯವಹಾರವನ್ನು ಗಮನಿಸಿ ತೆರಿಗೆ ವಂಚನೆಯನ್ನು ತಡೆಗಟ್ಟಿ ರಾಜ್ಯದ ರಾಜಸ್ವ ಸಂಗ್ರಹಣೆಯನ್ನು ಹೆಚ್ಚಿಸುವ ಹಿತದೃಷ್ಟಿಯಿಂದ 
ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತರು ( ಆಡಳಿತ), ಮೌಲ್ಯವರ್ಧಿತ ತೆರಿಗೆ ವಿಭಾಗ -1, ಬೆಂಗಳೂರು, ವಿಭಾಗದಲ್ಲಿರುವ 4 
ಸ್ಥಳೀಯ ಮೌಲ್ಯವರ್ಧಿತ ತೆರಿಗೆ ಕಛೇರಿಗಳಲ್ಲಿ 2 ಸ್ಥಳೀಯ ಮೌಲ್ಯವರ್ಧಿತ ತೆರಿಗೆ ಕಛೇರಿಗಳಾದ ಎಲ್. ವಿ. ಓ - 010 ಮತ್ತು 
ಎಲ್. ವಿ. ಓ -030 ಅನ್ನು ಮರುವಿಂಗಡಣೆ ಮಾಡಿ 4 ಸ್ಥಳೀಯ ಮೌಲ್ಯವರ್ಧಿತ ತೆರಿಗೆ ಕಛೇರಿಗಳನ್ನಾಗಿ ಪುನರ್ ವ್ಯವಸ್ಥೆಗೊಳಿಸಿ 
ಆದೇಶಿಸಿದೆ. 

ಆದೇಶ ಸಂಖ್ಯೆ: ಸಿಬ್ಬಂದಿ - 3ಡಿ/ ಸಿ.ಆರ್ .- 02(1)/ 2008 - 09, ದಿನಾಂಕ: 24ನೇ ನವೆಂಬರ್, 2009 

1. ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳಿಗನುಗುಣವಾಗಿ, ಉಲ್ಲೇಖ (1)ರಲ್ಲಿ ನಮೂದಿಸಿರುವ ಸರ್ಕಾರಿ ಆದೇಶ 
ಸಂಖ್ಯೆ : ಆಇ 121 ವಾತೆಸಿ 94, ಬೆಂಗಳೂರು, ದಿನಾಂಕ:04.02.1995ರಲ್ಲಿ ಸರ್ಕಾರಿ ಆಯುಕ್ತರಿಗೆ ಪ್ರತ್ಯಾಯೋಜಿಸಿ ನೀಡಿದ 
ಅಧಿಕಾರವನ್ನು ಚಲಾಯಿಸಿ, ಉಲ್ಲೇಖ ( 2) ರ ಆದೇಶದಲ್ಲಿ ಪುನರ್‌ವ್ಯವಸ್ಥೆಗೊಳಿಸಿ, ಮಂಜೂರು ಮಾಡಿದ ಹುದ್ದೆಗಳಿಗೆ, 
ಕೆಳಕಂಡ ತಃಖ್ಯ ಅಂಕಣ 2 ರಲ್ಲಿ ನಮೂದಿಸಿದ ಹುದ್ದೆಗಳನ್ನು , ಅಂಕಣ 4ರಲ್ಲಿ ನಮೂದಿಸಿದ ಕಛೇರಿಗಳಿಂದ ಪೂರಕ 
ಅಧಿಕಾರಿ ಹಾಗೂ ಸಿಬ್ಬಂದಿಯೊಂದಿಗೆ ಸ್ಥಳಾಂತರಿಸಿ, ಆದೇಶ ಹೊರಡಿಸಿದೆ. 


ಭಾಗ - ೩ 


ಕಛೇರಿ 


ವಾಣಿಜ್ಯ ತೆರಿಗೆ 
ಸಹಾಯಕ ಆಯುಕ್ತರು, 
ಎಲ್. ವಿ . ಓ - 010, 


- 


ಬೆಂಗಳೂರು. 


ದ್ವಿ. ದ . ಸ. 


ಕ . ವ . 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧ , ೨೦೧೦ 

೩೫೫ 
ಹುದ್ದೆ ನೌಕರರ ಹೆಸರು 

ಯಾವ ಕಛೇರಿಯಿಂದ ಸ್ಥಳಾಂತರಿಸಿದ್ದು 
ವಾ . ತ. ಸ . ಆ. ವಿ .ಕೆ. ಮರಡಣ್ಣನವರ್‌, 

ಎಲ್. ವಿ . ಓ - 010, ಬೆಂಗಳೂರು 
ವಾ . . ಅ . ಸುಧಾ 

ವಾ .ತೆ. ಅ ( ತನಿಖೆ/ ಆಡಿಟ್), ಆಯುಕ್ತರ ಕಛೇರಿ, 

ಬೆಂಗಳೂರು. 
ವಾ . ತ. ಪ . ಬಿ. ಆರ್ . ಚಂದ್ರಶೇಖರ್ 

ಎಲ್. ವಿ. ಓ - 010 , ಬೆಂಗಳೂರು. 
ಪ್ರ. ದ. ಸ. ಹೆಚ್. ಶಶಿರೇಖಾ 

ಎಲ್.ವಿ. ಓ - 010 -, ಬೆಂಗಳೂರು. 
ಹೆಚ್. ಜೆ. ಗಂಗಾಧರ 

ಎಲ್. ವಿ . ಓ - 010 - , ಬೆಂಗಳೂರು. 
ನಾಗವೇಣಿ 

ಎಲ್. ವಿ. ಓ -010 -, ಬೆಂಗಳೂರು. 
ಡಿ.ಎನ್. ಹೇಮಾವತಿ 

ಎಲ್. ವಿ. ಓ - 010- , ಬೆಂಗಳೂರು. 
ಖಾಲಿ ಹುದ್ದೆ 

ಎಲ್. ವಿ . ಓ - 010 - , ಬೆಂಗಳೂರು. 
ಬಿ. ಚಂದ್ರಪ್ಪ 

ಎಲ್. ವಿ.ಓ - 010 -, ಬೆಂಗಳೂರು. 
ಜಿ . ರವಿಕುಮಾರ್ 

ಎಲ್. ವಿ . ಓ - 010 -, ಬೆಂಗಳೂರು. 
ಕೆ.ಎಸ್. ದಾಕ್ಷಾಯಿಣಿ 

ಆಡಿಟ್ ವಿಭಾಗ , ಮೌ . ಕೆ. ವಿ - 1, ಬೆಂಗಳೂರು. 
ಖಾಲಿ ಹುದ್ದೆ 

ಆಡಿಟ್ ವಿಭಾಗ , ಮೌ . ಕೆ. ವಿ - 1, ಬೆಂಗಳೂರು. 
ಬಿ.ಕೆ. ಜಯಲಕ್ಷ್ಮಿ 

ವಾ ... ಜಂ . ಆ.(ಆಡಳಿತ & ವಸೂಲಿ) -1, ಬೆಂಗಳೂರು 
ಪುಷ್ಪಲತಾ 

ವಾ .ತ.ಸ.ಆ.( ವಸೂಲಿ) - 13 , ಬೆಂಗಳೂರು. 
ಎನ್. ಮಂಜುನಾಥ ಬಾಬು ವಾ .ತ.ಸ. ಆ.( ವಸೂಲಿ) -32, ಬೆಂಗಳೂರು. 
ಸ . ನ . ಶಾಂತಶೆಟ್ಟಿ 

ಎಲ್. ವಿ . ಓ . - 010 , ಬೆಂಗಳೂರು. 
ಬೆ . ಗಾರರು ಎನ್.ಎಲ್ . ಸತೀಶ್ 

ಆಡಿಟ್ ವಿಭಾಗ , ಮೌ . ಕೆ. ವಿ - 1, ಬೆಂಗಳೂರು. 
ಎಸ್ . ರಮೇಶ್ 

ಎಲ್ . ವಿ . ಓ . - 010, ಬೆಂಗಳೂರು. 
ಡಿ - ದರ್ಜೆ ಜಯಮ್ಮ 

ಎಲ್ . ವಿ . ಓ . - 010, ಬೆಂಗಳೂರು. 
ಜಿ, ಮಂಗಳ 

ಎಲ್. ವಿ. ಓ . - 010 , ಬೆಂಗಳೂರು. 
ವಾ . ತ. ಸ. ಆ . ಕೆ. ಎ . ಉಮಾ 

ವಾ . ತ. ಸ. ಆ.( ಐ .ಎಸ್. ಐ. ಸಿ), ಆಯುಕ್ತರ ಕಛೇರಿ, 

ಬೆಂಗಳೂರು. 
ವಾ . . ಅ . ಎಸ್.ವಿ . ರಂಗನಾಥ್ 

ಎಲ್. ವಿ. ಓ - 010 -, ಬೆಂಗಳೂರು. 
ವಾ ... ಪ. ಹೆಚ್ .ಕೆ. ಲತಾ 

ಎಲ್ .ವಿ. ಓ - 010 -, ಬೆಂಗಳೂರು. 
ಪ್ರ . ದ . ಸ. ಹೆಚ್. ಎಸ್ . ಶಾರದ 

ಎಲ್. ವಿ . ಓ - 010 - , ಬೆಂಗಳೂರು. 
ಖಾಲಿ ಹುದ್ದೆ 

ಎಲ್. ವಿ . ಓ - 010 - , ಬೆಂಗಳೂರು. 
ದ್ವಿ. ದ.ಸ. ಆಯಿಷಾಬಿ 

ಎಲ್. ವಿ . ಓ - 010 - , ಬೆಂಗಳೂರು. 
ವಾಮನ ವಿ. ಘಾಟೆ 

ಎಲ್. ವಿ . ಓ - 010 - , ಬೆಂಗಳೂರು. 
ಆರ್. ಚಂದ್ರಶೇಖರ್ 

ಎಲ್. ವಿ . ಓ - 010 - , ಬೆಂಗಳೂರು. 
ಎಸ್ . ಉಮಾಕಾಂತ 

ಆಡಿಟ್ ವಿಭಾಗ , ಮೌ . ಕೆ. ವಿ - 1, ಬೆಂಗಳೂರು. 
ಖಾಲಿ ಹುದ್ದೆ 

ಎಲ್. ವಿ . ಓ - 010 - , ಬೆಂಗಳೂರು. 
ಆರ್. ನಾರಾಯಣಸ್ವಾಮಿ 

ಆಡಿಟ್ ವಿಭಾಗ , ಮೌ . ಕೆ. ವಿ - 1, ಬೆಂಗಳೂರು. 
ಖಾಲಿ ಹುದ್ದೆ 

ಆಡಿಟ್ ವಿಭಾಗ , ಮೌ . .. ವಿ - 1, ಬೆಂಗಳೂರು. 
ಆರ್‌. ಡಿ. ಜಯಮಾಲ 

ವಾ . .. ಉ . ಆ.( ವಸೂಲಿ) - 33, ಬೆಂಗಳೂರು. 
ಕೆ. ಯು. ಸುಮಿ 

ವಾ . ತ. ಸ. ಆ .( ವಸೂಲಿ) - 33 , ಬೆಂಗಳೂರು. 
ಖಾಲಿ ಹುದ್ದೆ 

ವಾ . ತ.ಸ. ಆ .( ವಸೂಲಿ) - 31, ಬೆಂಗಳೂರು. 
ಬೆ . ಗಾರರು ಕಸ್ತೂರಿ 

ಎಲ್. ವಿ . ಓ - 010 -, ಬೆಂಗಳೂರು. 
ಕ . ವ. ಬಿ. ಸಿದ್ಧಯ್ಯ 

ಎಲ್. ವಿ . ಓ - 010 - , ಬೆಂಗಳೂರು. 
ಡಿ - ದರ್ಜೆ ಸಿ . ಚಂದ್ರಶೇಖರ್ 

ಎಲ್ . ವಿ . ಓ - 010 -, ಬೆಂಗಳೂರು. 
| ಖಾಲಿ ಹುದ್ದೆ 

ಎಲ್. ವಿ . ಓ - 010 - , ಬೆಂಗಳೂರು. 


ವಾಣಿಜ್ಯ ತೆರಿಗೆ 
ಸಹಾಯಕ ಆಯುಕ್ತರು, 
ಎಲ್. ವಿ. ಓ - 010 
( ಅಪರ), ಬೆಂಗಳೂರು. 


ಕ . ವ . 


೩೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧, ೨೦೧೦ 

ಭಾಗ - ೩ 
ಕಛೇರಿ ಹುದ್ದೆ ನೌಕರರ ಹೆಸರು 

ಯಾವ ಕಛೇರಿಯಿಂದ ಸ್ಥಳಾಂತರಿಸಿದ್ದು 
ವಾಣಿಜ್ಯ ತೆರಿಗೆ ವಾ .ತ. ಸ. ಆ. ಡಿ. ರಂಗರಾಜು 

ಎಲ್. ವಿ. ಓ -030, ಬೆಂಗಳೂರು. 
ಸಹಾಯಕ ಆಯುಕ್ತರು, | ವಾ ... ಅ. ಜಯರಾಮ 

ಆಡಿಟ್ ವಿಭಾಗ, ಮೌ .ಕೆ. ವಿ -1, ಬೆಂಗಳೂರು. 
ಎಲ್. ವಿ . ಓ . - 030, ವಾ ... ಪ. ಪ್ರ. ದ.ಸ. ರಂಗನಾಥ್ 

ಎಲ್. ವಿ. ಓ - 030 , ಬೆಂಗಳೂರು. 
ಬೆಂಗಳೂರು 

ಬಿ .ಎಸ್ . ಜಗನ್ನಾಥ್ 

ಎಲ್. ವಿ. ಓ - 030 , ಬೆಂಗಳೂರು. 
ಎಂ . ರವೀಂದ್ರನಾಥ್ 

ಎಲ್. ವಿ. ಓ - 030 , ಬೆಂಗಳೂರು. 
ದ್ವಿ . ದ. ಸ. ಬಿ . ಎಂ . ಪುಟ್ಟಸ್ವಾಮಯ್ಯ 

ಎಲ್. ವಿ . ಓ - 030 , ಬೆಂಗಳೂರು. 
ಪುರುಷೋತ್ತಮ 

ಎಲ್. ವಿ. ಓ - 030 , ಬೆಂಗಳೂರು. 
ಹೆಚ್ . ಆಶಾಭಟ್ 

ಎಲ್. ವಿ. ಓ - 030 , ಬೆಂಗಳೂರು. 
ಕೆ. ಚಂಗಪ್ಪ 

ಎಲ್. ವಿ. ಓ -030, ಬೆಂಗಳೂರು. 
ಬಿ .ಎಸ್ . ಆನಂದಬಾಬು 

ಎಲ್.ವಿ . ಓ - 030, ಬೆಂಗಳೂರು. 
ಬಿ . ಎ . ಸುನಂದ 

ಆಡಿಟ್ ವಿಭಾಗ , ಮೌ . ಕೆ. ವಿ - 1, ಬೆಂಗಳೂರು. 
ಖಾಲಿಹುದ್ದೆ 

ಆಡಿಟ್ ವಿಭಾಗ , ಮೌ . ಕೆ . ವಿ -1, ಬೆಂಗಳೂರು. 
ಸಂ . ನ ಟಿ. ಮುನಿವೆಂಕಟಪ್ಪ 

ಎಲ್.ವಿ . ಓ - 030 , ಬೆಂಗಳೂರು. 
ಬೆ .ಗಾರರು ಹೆಚ್ . ಚಂದ್ರ 

ಎಲ್. ವಿ. ಓ - 030 , ಬೆಂಗಳೂರು. 
ಟಿ.ವಿ . ನಂಜುಂಡಸ್ವಾಮಿ 

ಎಲ್. ವಿ . ಓ - 030 , ಬೆಂಗಳೂರು. 
ಡಿ - ದರ್ಜೆ ಹನುಮಂತರಾಯಪ್ಪ 

ಎಲ್ . ವಿ . ಓ - 030, ಬೆಂಗಳೂರು. 
ಬಿ . ಜಗದಂಬಾಳ್ 

ಎಲ್. ವಿ.ಓ - 030, ಬೆಂಗಳೂರು. 
ವಾಣಿಜ್ಯ ತೆರಿಗೆ ವಾ . ತ. ಸ. ಆ. ಸುಕನ್ಯಾ ಜಿ. ನಾಯಕ್ 

ವಾ .ತ.ಸ. ಆ.( ಕೇ . ಕಂ ), ಮೌ .ಕೆ . ವಿ.- 1, ಬೆಂಗಳೂರು. 
ಸಹಾಯಕ ಆಯುಕ್ತರು, ವಾ . . ಅ . ಡಿ.ಎಸ್. ಸುದೇಶ್‌ಕುಮಾರ್ ಎಲ್. ವಿ. ಓ - 030 -, ಬೆಂಗಳೂರು. 
ಎಲ್. ವಿ .ಓ ವಾ . ತ. ಪ. ಭಾಗ್ಯಲಕ್ಷ್ಮಿ 

ಎಲ್.ವಿ. ಓ - 030 -, ಬೆಂಗಳೂರು. 
030( ಅಪರ), 

ಪ್ರ. ದ. ಸ. 

ಹೆಚ್. ಎಂ . ರೇವಣ್ಣಸಿದ್ದಯ್ಯ ಎಲ್. ವಿ. ಓ - 030 - , ಬೆಂಗಳೂರು. 
ಬೆಂಗಳೂರು 

ಖಾಲಿ ಹುದ್ದೆ 

ಎಲ್. ವಿ . ಓ - 030 - , ಬೆಂಗಳೂರು. 
ಟಿ . ಹನುಮಂತ 

ಎಲ್.ವಿ . ಓ - 030 -, ಬೆಂಗಳೂರು. 
ಸಿ.ಎನ್. ನಂಜಪ್ಪ 

ಎಲ್. ವಿ. ಓ - 030 - , ಬೆಂಗಳೂರು. 
ಎಂ . ನಾಗರಾಜು 

ಎಲ್. ವಿ. ಓ - 030 -, ಬೆಂಗಳೂರು. 
ಎಸ್. ಪಿ . ಪುಷ್ಪಲತಾ 

ಎಲ್. ವಿ . ಓ - 030 - , ಬೆಂಗಳೂರು. 
ಎಂ . ಪ್ರವೀಣ್ ಸ್ಯಾಮುಯಲ್ ಎಲ್. ವಿ. ಓ - 030 -, ಬೆಂಗಳೂರು. 
ಎನ್. ಶಿವಪ್ರಸಾದ್ 

ಡಿ . ಎಂ . ವಿಂಗ್, ಮೌ . .. ವಿ -1, ಬೆಂಗಳೂರು. 
ಖಾಲಿ ಹುದ್ದೆ 

ಡಿ . ಎಂ . ವಿಂಗ್ , ಮೌ . ಕೆ. ವಿ -1, ಬೆಂಗಳೂರು. 
ವಿ . ಭಗವತಿ 

ವಾ . ತ. ಸ. ಅ.( ವಸೂಲಿ) - 12 , ಬೆಂಗಳೂರು. 
ಬೆ . ಗಾರರು ಎ . ಎಲ್ . ಪರಿಮಳ 

ಆಡಿಟ್ ವಿಭಾಗ , ಮೌ . ಕೆ. ವಿ - 1, ಬೆಂಗಳೂರು. 
ಕ . ವ . ಹೆಚ್.ಸಿ. ರುದ್ರಣ್ಣ 

ಎಲ್ . ವಿ . ಓ - 030 - , ಬೆಂಗಳೂರು. 
ಡಿ - ದರ್ಜೆ ಜೆ. ಸಿ. ಗೂಳೇಗೌಡ 

ಎಲ್. ವಿ . ಓ - 030 -, ಬೆಂಗಳೂರು. 
ಖಾಲಿಹುದ್ದೆ 

ಎಲ್. ವಿ . ಓ - 030 - , ಬೆಂಗಳೂರು. 
2. ಮೇಲ್ಕಂಡಂತೆ ನಿಯೋಜಿಸಿದ ನಂತರ ಹೆಚ್ಚುವರಿಯಾಗಿ ಉಳಿದ ಕೆಳಕಂಡ ಸಿಬ್ಬಂದಿಗಳನ್ನು ಅಂಕಣ (5) ರಲ್ಲಿ 
ನಮೂದಿಸಿದ ಕಛೇರಿಯ ಕಾರ್ಯವ್ಯಾಪ್ತಿಗೆ ನೀಡಿದೆ. ಅಂಕಣ ( 4) ರಲ್ಲಿ ನಮೂದಿಸಿದ ಅಧಿಕಾರಿಗಳೇ ವೇತನ ಬಟವಾಡೆ 
ಅಧಿಕಾರಿಗಳಾಗಿರುತ್ತಾರೆ. 


ದ್ವಿ . ದ. ಸ. 


ಭಾಗ - ೩ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ ಜನವರಿ ೨೧, ೨೦೧೦ 

೩೫೭ 
ನೌಕರರ ಹೆಸರು 

ಹುದ್ದೆ ಮರುವಿನ್ಯಾಸಗೊಳಿಸಿದ ಕಛೇರಿ 


ಕಛೇರಿ 


ಕ್ರಮ 
ಸಂಖ್ಯೆ 


1. ವಾತ್ಸಆ, ಎಲ್ವಿಓ - 010 | ಎಸ್.ಎನ್ . ವಸಂತ ಕುಮಾರಿ | ವಾತೆಪ ] ವಾಣಿಜ್ಯ ತೆರಿಗೆ ಜಂಟಿ 
2. | ವಾತೆಸಆ , ಎಲ್‌ವಿಓ - 010 | ವಿಶ್ವನಾಥ್ 

| ವಾತೆಪ ] ಆಯುಕ್ತರು, ಮೌಲ್ಯವರ್ಧಿತ 
3. ವಾತ್ಸಆ, ಎಲ್‌ವಿಓ - 010 | ಬಿ . ಎಂ .ಕೃಷ್ಣಗೌಡ 

ಶೀ . ಲಿ . ತೆರಿಗೆ ವಿಭಾಗ- 1. 
4. ವಾಶೆಸ , ಎಲ್‌ವಿಓ - 030 | ಎ . ಎಂ . ಸುಮ 

ಶೀ . ಲಿ . 
ಈ ಆದೇಶ ದಿನಾಂಕ: 01.12 .2009 ರಿಂದ ಜಾರಿಗೆ ಬಂದಿದೆ. 

ವಾಣಿಜ್ಯ ತೆರಿಗೆಗಳ ಆಯುಕ್ತರು 
ಪಿ . ಆರ್ .1325 

( ಕರ್ನಾಟಕ ), ಬೆಂಗಳೂರು. 
IN THE COURT OF THE AUTHORIZED OFFICER AND DEPUTY CONSERVATOR OF FORESTS , 

BIDAR FOREST DIVISION , BIDAR 
CrimeNo. 36 /2007 , Dated : 16th April, 2007 of Khataka - Chincholli P . S . 
Complainant: The State ofKarnataka 

Represented by P . S.I. Khatak -Chincholli P .S . 

Bhalki Taluka , Bidar District. 
Respondent: 1) Sri Seetaram Slo Maruthirao Jawan R /o Chondi Thanda Tq : Bidar. 

2 ) Sri Kashinath S /o Bheemala R /o Dharajwadi Tanda Tq: Bhalki. 
3 ) Sri Govind S /o Shamanna R /o Dharajwadi Tanda Tq: Bhalki. 

4 ) Sri Ragunath S /o Baburao Patel R /o Dadagi Tq : Bhalki. 
FACTS ON WHICH THE ORDER IS BASED 

1. The complainant had seized a Maruthi Suzuki Max - 100 motorcycle No. AP -04 , A -594 from (1) 
Sri Seetaram Slo Motiram Chawan R /o Chondi Thanda Tq: Bidar (2) Sri Kashinath S/o Bheemala R /o 
Dharajwadi Tanda Tq : Bhalki, ( 3 ) Sri Govinda S /o Shamanna R /o Dharajwadi Tanda Tq : Bhalki (4 ) Sri 
Ragunath S /o Baburao Patel R /o Dadagi Tq: Bhalki Dist: Bidar on 16 .04 .2007 at 06 .00 PM near Dadagi 
Village while illegally transporting/ smuggling 5 Kg of sandalwood on Maruthi Suzuki Max-100 No . AP - 04 
A -594 and produced the four arrested as above the before Judicial Magestrate First Class Bhalki. 

2 . An Offence Case was booked at Khatak - Chincholli P . S . vide Crime No. 36 / 2007 
Dated : 16 .04 .2007 under section 85 ,86 & 87 of Karnataka Forest Act, 1963 and under section 379 of IPC . 

P .S .I. Khata - Chincholi produced the seized vehicle Maruthi Suzuki Max - 100 No. AP - 04 -A -594 and 
5 kg of Sandal wood with copy of the FIR & seizure Panchanama before this authority on date 
01. 06 . 2007 vide P . S.I. Khatak -Chincholi letter No. 36 : 10.3,:52 : 2007 for taking further action in the matter . 

3. As per Section 71A of the karnataka Forest Act, 1963 (hereinafter referred to as the Act) 
confiscation proceedings were started with respect to Sandalwood (05 kg) and the Suzuki Max 100 
Motorcycle No.AP -04 - A -594 on which it was being transported. 

4 . It was thus important to notify the seizure and to receive claims about the vehicle as provided 
under Section 71B of the Act. 

5 . Furthermore notices for appearance were sent to the three accused persons namely (1) Mr. 
Sitaram S/o Motiram Rao Chavan R/o Chondi Tanda Tq : Bidar (2 ) Kashinath S/ o Bhimla Lambada R/o 
Dharajwadi Tanda Tq : Bhalki ( 3 ) Govind S /o Shamanna Lambada R /o Dharajwadi Tanda Tq: Bhalki (4 ) 
Raghunath S /o Babu Rao Patel R /o dadgi Tq: Bhalki Dist: Bidar by RPAD . The notices were served to all 
accused. In spite of getting two notices to two accused and others notices return back . But no one come 
forward to claim the vehicle or to give the address of the vehicle owner . 

Accordingly, through the Notification No. ಎS :ಉಅಸಂ:ಬೀದರ: ಮುಟ್ಟುಗೋಲು:71ಎ:ಸಿಆ‌ :9 /2007 - 08 , 
ದಿನಾಂಕ:27.12 .2007 , notices Were issued and were published in the Karnataka Gazette Dated ; 10. 01 . 2008, 


ase was 


೩೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧, ೨೦೧೦ 

2001 - a 
seeking claims if any about the vehicle and sandal wood within 30 days of the publication of the notice in 
the Gazette . However till date nobody has come forward to claim the said seized vehicle as well as seized 
sandalwood . 

6 . The case was called on 27.07 .2007 , 03.08 .2007, 17 .08.2007, 31.08 .2007 and 07 .09. 2007. In 
spite of serving several notices to accused persons and vehicle owners for filing any objection or claim 
regarding the seized vehicle and sandalwood , none of them have appeared / claimed the seized vehicle 
and 05 kg Sandalwood . It thus indicates that neither the registered owner of the vehicle nor any accused 
persons from whom the vehicle and 05 kg of sandalwood were seized , have anything to say in the matter 
of confication of same under section 71A of the Act. 

7. On 17 .08 .2007 & 02. 11 .2007 the complainant P .S .I. Khatak -Chincholli was examined & his 
statement was recorded as PW -1 and during the examination , copy of the Mahzar and FIR were exhibited 
& marked as P - 1 in support of the prosecution . 

8. Thus having followed all the procedural requirements as provided under section 71B of the Act 
and having exhausted all the means to reach the registered owner of the seized vehicle and having given 
sufficient opportunities to the accused persons , none of them came forward to object to the confiscation of 
the vehicle. Therefore, the vehicle and the seized sandalwood remain as unclaimed properties . 

9 . In the absence of any objection or contest from any body ( either the owner or the accused ) in 
the case and from the perusal of the statement of PW - 1 and the exhibits P - 1 (being the mahzar) it is 
clearly established that the Suzuki Max 100 No. AP -04-A -594 were indeed involved in the illegal 
smuggling of 05 kg of Sandalwood (which under section 84 of the Act is presumed to be a property of 
government of Karnataka ). Hence the order 

ORDER 
10 . In the exercise of the authority vested in me vide Section 71 of the Karnataka Forest Act 1963 
and having followed the procedure prescribed in Section 71B of the said Act, I Vipin Singh , I.F. S., 
Authorized Officer and Deputy Conservator of Forests , Bidar Forest Division , Bidar, do confiscate in 
favour of the Government of Karnataka 

i) The seized Suzuki Max 100 motorcycle bearing registration No . AP -04 - A -594 
ii) The seized 05 Kg of Sandalwood . 

The order will become absolute on 08 .01. 2010, if not appealed against and evidence produced of 
doing so before this authority by 07 .01. 2010 . 

VIPIN SINGH 1.F.S . 
PR - 1330 

Authorized Officer and Deputy Conservator of 

Forests , Bidar Forest Division , Bidar. 
ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ನಿರ್ದೇಶಕರ ನಡವಳಿಗಳು 
7038 : 72103:27033 :583 JOJO 06 , addot:145€ 820209 , 2009 
ವಿಷಯ : ಶ್ರೀ ಜೆ. ಡಿ. ಹೆಗ್ಗಪ್ಪನವರ್ ಇವರು ಗಣಿ ಗುತ್ತಿಗೆ ಸಂಖ್ಯೆ:2299ರ ನವೀಕರಣಕ್ಕಾಗಿ ಕೋರಿ ಸಲ್ಲಿಸಿರುವ 

Graf 1033, 583 WJOJO 06 OJD 07:12.06 .2006 Godo , TOTESTOJ WR . 
evee33:1) 80000 250D22 (32X ), Joo Jogo JOO 3033: Roa: 90 Wow C - 2299 / 

2008 –09 /7077, OJD 07:24.02.2009. 
2) JdFeJHO TESCO 7033 : Reşo 2: ( 20 .89 ) 200 $80 / 06 –07 / 4532 OJD 07 :19. 11. 2007. 
3) 33 veseo incese J J033 : 7e5s a:770JD : 583 wwOWCF06 / 8521 QD07:12 . 06 .2006 . 


೩೫೯ 


ಭಾಗ - ೩ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧ , ೨೦೧೦ 
ಪ್ರಸ್ತಾವನೆ : 

ಶ್ರೀ ಜೆ. ಡಿ. ಹೆಗ್ಗಪ್ಪನವರ್ ಇವರು ಹಾವೇರಿ ಜಿಲ್ಲೆ, ರಾಣಿಬೆನ್ನೂರು ತಾಲ್ಲೂಕು ಕೊಡಿಯಾಲ ಗ್ರಾಮದ ತುಂಗಭದ್ರಾ 
ನದೀ ಪಾತ್ರದಲ್ಲಿ 10 -00 ಎಕರೆ ಪ್ರದೇಶದಲ್ಲಿ ಎರಕದ ಮರಳು ಖನಿಜಕ್ಕಾಗಿ ಹೊಂದಿದ್ದ ಗಣಿ ಗುತ್ತಿಗೆ ಸಂಖ್ಯೆ:2299ರ 
ನವೀಕರಣಕ್ಕಾಗಿ ಕೋರಿ ನವೀಕರಣ ಅರ್ಜಿ ಸಂಖ್ಯೆ :ಗಭೂಇ:ಗಗುಶಾ:583ಎಎಂಎಲ್‌06 ದಿನಾಂಕ:12 . 06.2006 ರಲ್ಲಿ 
ಸಲ್ಲಿಸಿರುತ್ತಾರೆ. 

ನವೀಕರಣ ಅರ್ಜಿಯನ್ನು ಪರಿಗಣಿಸಿ, ಕಂದಾಯ ಇಲಾಖೆ ಮತ್ತು ಹಿರಿಯ ಭೂವಿಜ್ಞಾನಿ ( ಖನಿಜ), 
ಹಾವೇರಿಯವರಿಂದ ತಾಂತ್ರಿಕ ವರದಿಗಾಗಿ ಕೋರಲಾಗಿತ್ತು . ಜಿಲ್ಲಾಧಿಕಾರಿ ಹಾವೇರಿಯವರು ದಿನಾಂಕ: 06 .03.2008ರಂದು 
ಗಣಿಗುತ್ತಿಗೆ ನವೀಕರಿಸಲು ಶಿಫಾರಸ್ಸು ಮಾಡಿರುತ್ತಾರೆ. ಹಿರಿಯ ಭೂವಿಜ್ಞಾನಿ ( ಖನಿಜ), ಹಾವೇರಿಯವರು, 
ದಿನಾಂಕ:24.02.2009ರ ತಮ್ಮ ತಾಂತ್ರಿಕ ವರದಿಯಲ್ಲಿ “There is Harihara- K. Hospet old bridge adjacent to the 
applied area within one K . m. As per Head office circular No . ಗಭೂಇ:ಉನಿ( ಖ. ಆ) ಮರಳು/ 06 - 07/ 4532 

JD 07 :19.11.2007 , the sand quarrying is restricted within 1 K .M . on either side of the bridges”. WOWO 
ವರದಿ ಮಾಡಿರುತ್ತಾರೆ. 

ರಾಜ್ಯದಲ್ಲಿ ಸೇತುವೆಗಳ ಸಮೀಪದಲ್ಲಿ ನಡೆಯುತ್ತಿರುವ ಮರಳು ಗಣಿಗಾರಿಕೆ ನಿರ್ಬಂಧಿಸುವ ಬಗ್ಗೆ ಈ ಕಛೇರಿ 
ಸುತ್ತೋಲೆ ಸಂಖ್ಯೆ : ಗಭೂಣ: ಉನಿ:( ಖ . ಆ) ಮರಳು /06 – 07/ 4532 ದಿನಾಂಕ: 19 .11. 2007ರಲ್ಲಿ ಸೇತುವೆಯ ಅಕ್ಕಪಕ್ಕ ಕನಿಷ್ಟ 
1 ಕಿ. ಮೀ . ಉದ್ದದವರೆಗೂ ಮರಳು ಗಣಿಗಾರಿಕೆಗೆ ನಿರ್ಬಂಧಿಸಲು ಸೂಚಿಸಿದೆ. 

ಈ ಹಿನ್ನೆಲೆಯಲ್ಲಿ ಅರ್ಜಿದಾರರಿಗೆ ಉಲ್ಲೇಖ (3) ರಂತೆ ಸೂಚನಾ ಪತ್ರವನ್ನು ಜಾರಿ ಮಾಡಲಾಗಿತ್ತು . ಇದಕ್ಕೆ 
ಅರ್ಜಿದಾರರು ದಿನಾಂಕ:18.11.2009ರಂದು ವಿವರಣೆ ಸಲ್ಲಿಸಿರುತ್ತಾರೆ. ಸದರಿ ವಿವರಣೆಯನ್ನು ಪರಿಶೀಲಿಸಿದೆ. ಆದರೆ, ಉಲ್ಲೇಖ 
(2) ರ ಈ ಕಛೇರಿ ಸುತ್ತೋಲೆಯಲ್ಲಿ ಸೂಚಿಸಿರುವ ಪ್ರಕಾರ ಸೇತುವೆಯ ಅಕ್ಕಪಕ್ಕ ಎರಡೂ ಬದಿಗಳಲ್ಲಿ 1 ಕಿ. ಮೀ . ಉದ್ದದ 
ವರೆಗೂ ಮರಳು ಗಣಿಗಾರಿಕೆಗೆ ಮಾಡುವಂತಿಲ್ಲ . ಆದ್ದರಿಂದ ಈ ಕೆಳಕಂಡ ಆದೇಶ. 

ಆದೇಶ 
- ಶ್ರೀ ಎಂ . ಇ . ಶಿವಲಿಂಗಮೂರ್ತಿ, ಭಾ . ಆ. ಸೇ , ನಿರ್ದೆಶಕರು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬೆಂಗಳೂರು ಆದ 
ನಾನು ಸರ್ಕಾರದ ಆದೇಶ ಸಂಖ್ಯೆ: ಸಿಐ 03 ಎಂಎಂಎಂ 95 ದಿನಾಂಕ:27.05 .1995ರಲ್ಲಿ ಪ್ರದತ್ತವಾಗಿರುವ ಅಧಿಕಾರವನ್ನು 
ಚಲಾಯಿಸಿ, ಶ್ರೀ ಜೆ. ಡಿ. ಹೆಗ್ಗಪ್ಪನವರ್ ರವರು ಗಣಿಗುತ್ತಿಗೆ ನವೀಕರಣಕ್ಕಾಗಿ ಸಲ್ಲಿಸಿರುವ ಅರ್ಜಿ ಸಂಖ್ಯೆ 583 ಎಎಂಎಲ್ 
2006 ದಿನಾಂಕ:12.06. 2006ಅನ್ನು ಪ್ರಸ್ತಾವನೆಯಲ್ಲಿ ತಿಳಿಸಿರುವ ಹಿನ್ನೆಲೆಯಲ್ಲಿ ಎಂಸಿಆರ್ 1960ರ ನಿಯಮ 26 (1)ರಂತೆ 
ತಿರಸ್ಕರಿಸಿರುತ್ತೇನೆ. 

ನಿರ್ದೆಶಕರು, 
ಪಿ . ಆರ್‌ .1329 

ಗಣಿ ಮತ್ತು ಭೂವಿಜ್ಞಾನ ಇಲಾಖೆ. 
ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖಾ ನಿರ್ದೆಶಕರ ಕಛೇರಿಯ ನಡವಳಿಗಳು 
ವಿಷಯ : ಸಹಾಯಕ ಸರ್ಕಾರಿ ಅಭಿಯೋಜಕರ ವರ್ಗಾವಣೆ: ಸ್ಥಳ ನಿಯುಕ್ತಿ ಬಗ್ಗೆ - 
ಉಲ್ಲೇಖ: 1) ಸರ್ಕಾರದ ಪತ್ರ ಸಂಖ್ಯೆ : ಒಣ 288 ಪಿಪಿಇ 2009, ದಿನಾಂಕ:16.10. 2009 . 

2) ಈ ಕಛೇರಿಯ ಸಮಸಂಖ್ಯೆಯ ದಿನಾಂಕ:22.10.2009ರ ಆದೇಶ. 

3) ಸರ್ಕಾರದ ಪತ್ರ ಸಂಖ್ಯೆ : ಒಇ 446 ಪಿಪಿಇ 2009 , ದಿನಾಂಕ:08.12.2009. 
ಆದೇಶ ಸಂಖ್ಯೆ: ಡಿಪಿಎನ್ಸಿಶಾ -1: ಎ:26 :2009 -10 , ಬೆಂಗಳೂರು, ದಿನಾಂಕ:17ನೇ ಡಿಸೆಂಬರ್ , 2009 

ಉಲ್ಲೇಖ (2) ರ ಆದೇಶದಲ್ಲಿ , ಶ್ರೀಮತಿ ಎಂ . ಎಲ್ . ಶೈಲಜ, ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿಜೆ (ಕಿವಿ) 
ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ , ಕೊರಟಗೆರೆ, ಇವರನ್ನು ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿಜೆ (ಕಿವಿ) ಮತ್ತು 
ಜೆಎಂಎಫ್‌ಸಿ ನ್ಯಾಯಾಲಯ , ಶಿರಾ, ಹುದ್ದೆಗೆ (ಶ್ರೀಮತಿ ಆರ್. ಟಿ. ಅರುಣ , ಇವರ ವರ್ಗಾವಣೆಯಿಂದ ತೆರವಾಗುವ ಹುದ್ದೆಗೆ) 
ವರ್ಗಾವಣೆ ಮಾಡಲಾಗಿತ್ತು. 

- ಸರ್ಕಾರವು ಉಲ್ಲೇಖ ( 3) ರ ಪತ್ರದಲ್ಲಿ ಶ್ರೀಮತಿ ಎಂ .ಎಲ್. ಶೈಲಜ, ಇವರನ್ನು ಶಿರಾದ ಸಿಜೆ ( ಕಿವಿ) ಮತ್ತು 
ಜೆಎಂಎಫ್‌ಸಿ ನ್ಯಾಯಾಲಯದ ಸಹಾಯಕ ಸರ್ಕಾರಿ ಅಭಿಯೋಜಕರ ಹುದ್ದೆಗೆ ಆದ ವರ್ಗಾವಣೆಯನ್ನು ರದ್ದುಪಡಿಸಿ , 


೩೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧, ೨೦೧೦ 

ಭಾಗ- ೩ 
ಗುಬ್ಬಿಯಲ್ಲಿ ಖಾಲಿ ಇರುವ ಸಹಾಯಕ ಸರ್ಕಾರಿ ಅಭಿಯೋಜಕರ ಹುದ್ದೆಗೆ ವರ್ಗಾವಣೆ ಮಾಡಲು ಅನುಮತಿ ನೀಡಿರುತ್ತದೆ. 
ಆದ್ದರಿಂದ, ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 

ಶ್ರೀಮತಿ ಎಂ .ಎಲ್. ಶೈಲಜ , ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ , ಕೊರಟಗೆರೆ , ಇವರನ್ನು ಗುಬ್ಬಿಯ ಹೆಚ್ಚುವರಿ ಸಿವಿಲ್ ಜಡ್ಸ್ ( ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯಕ್ಕೆ 
ಹೊಂದಿಕೊಂಡಿರುವ ಸಹಾಯಕ ಸರ್ಕಾರಿ ಅಭಿಯೋಜಕರ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ವರ್ಗಾವಣೆ 
ಮಾಡಲಾಗಿದೆ. 

ಸದರಿ ಅಧಿಕಾರಿಗಳ ವರ್ಗಾವಣೆಯು ಅವರ ಕೋರಿಕೆ ಮೇರೆಗೆ ಆಗಿರುವುದರಿಂದ, ಅವರು ಯಾವುದೇ ರೀತಿಯ 
ಭತ್ಯೆ ಸೌಲಭ್ಯಗಳಿಗೆ ಅರ್ಹರಿರುವುದಿಲ್ಲ. 

ಹೆಚ್. ಆರ್ . ರೇಣುಕ 
ಪಿ . ಆರ್‌.1344 

ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ 

ನಿರ್ದೆಶಕರು ( ಪ್ರ), ಬೆಂಗಳೂರು. 
ನಿರ್ದೆಶಕರು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ , ಬೆಂಗಳೂರು ರವರ ನಡವಳಿ 
ವಿಷಯ : ಬಾಗಲಕೋಟೆ ಜಿಲ್ಲೆ , ಹುನಗುಂದ ತಾಲ್ಲೂಕು, ಹಿರೇಕೊಡಗಲಿ ಗ್ರಾಮದಲ್ಲಿ ಪಿಂಕ್ ಗ್ರಾನೈಟ್‌ಗಾಗಿ ಶ್ರೀ 

ಆರ್. ಎಲ್. ಶಿವನಗುತ್ತಿ ರವರಿಗೆ ಮಂಜೂರಾಗಿದ್ದ ಕಲ್ಲುಗಣಿ ಗುತ್ತಿಗೆ ಸಂಖ್ಯೆ:541ರ ಗುತ್ತಿಗೆಯನ್ನು 

ಗುತ್ತಿಗೆಯ ಮೇಲಿನ ಬಾಕಿ ರೂ .51856/- ನ್ನು ಪಾವತಿಸದೆ ಇದ್ದ ಕಾರಣ ರದ್ದುಗೊಳಿಸುತ್ತಿರುವ ಬಗ್ಗೆ. 
ಉಲ್ಲೇಖ:1) ಕ. ಊ . ಖ . ರಿ. ನಿ.94ರ ನಿಯಮ 6(1) ಮತ್ತು ನಿಯಮ 39 ರಡಿ ಈ ಕಛೇರಿಯಿಂದ ಜಾರಿಯಾದ 

ನೋಟೀಸ್ ಸಂಖ್ಯೆ: ಗಭೂಇ/ ಡಿಸಿಬಿ/ ಕರಗು/ 541/08 - 09/ 4254 ದಿನಾಂಕ:05.01.2009. 
2) ಉಪ ನಿರ್ದೇಶಕರು, ಇಳಕಲ್ ರವರ ಪತ್ರ ಸಂಖ್ಯೆ: 1102/ಗಭೂಇ/ ಡಿಸಿಬಿ/ಕಗಳು/541 / 09 - 10, 

ದಿನಾಂಕ:20. 07 .2009. 
ಪ್ರಸ್ತಾವನೆ : 

ಬಾಗಲಕೋಟೆ ಜಿಲ್ಲೆ, ಹುನಗುಂದ ತಾಲ್ಲೂಕು, ಹಿರೇಕೊಡಗಲಿ ಗ್ರಾಮದ ಸರ್ವೆ ನಂ .94 / ಎ/2 ರಲ್ಲಿ ಶ್ರೀ ಆರ್ .ಎಲ್. 
ಶಿವನಗುತ್ತಿ ರವರಿಗೆ 1 -00 ಎಕರೆಗೆ ದಿನಾಂಕ:18. 09.2002 ರಿಂದ 10 ವರ್ಷಗಳಿಗಾಗಿ ಕಲ್ಲುಗಣಿ ಗುತ್ತಿಗೆ ಸಂಖ್ಯೆ:541ನ್ನು 
ಮಂಜೂರು ಮಾಡಲಾಗಿತ್ತು. 2009ರ ಮಾರ್ಚ್ ಅಂತ್ಯದವರೆಗೆ ಬಾಕಿ ರೂ .51856 /- ಬಾಕಿ ಇದ್ದು ಗಣಿಗಾರಿಕೆ ಕೈಗೊಳ್ಳದೆ 
ಒಂದು ವರ್ಷಕ್ಕಿಂತ ಹೆಚ್ಚಿನ ಅವಧಿಗೆ ನಿಷ್ಕ್ರಿಯವಾಗಿರುವುದಾಗಿ ಉಪ ನಿರ್ದೇಶಕರು, ಇಳಕಲ್ ರವರು ವರದಿ ಮಾಡಿರುತ್ತಾರೆ. 

ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ , ನಿರ್ದೆಶಕರ ಗಮನಕ್ಕೆ ಬಂದಂತೆ ಗುತ್ತಿಗೆದಾರರು ಬಾಕಿಯನ್ನು ಪಾವತಿಸದೆ 
ಗುತ್ತಿಗೆಯನ್ನು ನಿಷ್ಕ್ರಿಯವಾಗಿಗೊಳಿಸಿರುವ ಕಾರಣ ಕರ್ನಾಟಕ ಉಪ ಖನಿಜ ರಿಯಾಯಿತಿ ನಿಯಮ 1994ರ ನಿಯಮ 6(1) 
ಹಾಗೂ ನಿಯಮ 39 ರಡಿ ಸರ್ಕಾರದ ಅಧಿಸೂಚನೆ - III ಸಂಖ್ಯೆ : ಸಿಐ 418 ಎಂ . ಆರ್. ಸಿ.92 ದಿನಾಂಕ: 02 . 07 .1994 
ಪ್ರತ್ಯೋಜಿಸಿರುವ ಅಧಿಕಾರದಂತೆ ಕಲ್ಲುಗಣಿ ಗುತ್ತಿಗೆ ಸಂಖ್ಯೆ :541 ರಡಿ ಕ್ರಮ ಜರುಗಿಸುವುದು ಅವಶ್ಯಕವಾದ್ದರಿಂದ ಈ 
ಕೆಳಗಿನಂತೆ ಆದೇಶ. 

ಆದೇಶ 
ಸಂಖ್ಯೆ: ಗಭೂಇಡಿಸಿಬಿ:ಕಗಳು:541 /09 - 10 /11265 , ದಿನಾಂಕ: 22ನೇ ಡಿಸೆಂಬರ್, 2009 
ಕರ್ನಾಟಕ ಉಪ ಖನಿಜ ರಿಯಾಯಿತಿ ನಿಯಮ 1994ರ ನಿಯಮ 6(1) ಹಾಗೂ ನಿಯಮ 39ರಂತೆ ಗಣಿ ಮತ್ತು 
ಭೂವಿಜ್ಞಾನ ಇಲಾಖೆಯ , ನಿರ್ದೆಶಕರಿಗೆ ಪ್ರತ್ಯೋಜಿಸಿರುವ ಅಧಿಕಾರದಡಿಯಲ್ಲಿ ಬಾಗಲಕೋಟೆ ಜಿಲ್ಲೆ, ಹುನಗುಂದ ತಾಲ್ಲೂಕು, 
ಹಿರೇಕೊಡಗಲಿ ಗ್ರಾಮದ ಸರ್ವೆ ನಂ .94 / ಎ/2ರಲ್ಲಿ 1 - 00 ಎಕರೆಗೆ ಪಿಂಕ್ ಗ್ರಾನೈಟ್‌ಗಾಗಿ ನೀಡಿದ್ದ ಕಲ್ಲುಗಣಿ ಗುತ್ತಿಗೆ 
ಸಂಖ್ಯೆ:541ನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಗುತ್ತಿಗೆಯನ್ನು ಲ್ಯಾಪ್ಟ್ ಲೀಸ್ ಎಂದು ಪರಿಗಣಿಸಿ ರದ್ದುಪಡಿಸಲಾಗಿದೆ 
ಹಾಗೂ ಈ ಗುತ್ತಿಗೆಗೆ ಸಲ್ಲಿಸಿದ್ದ ಭದ್ರತಾ ಠೇವಣಿಯನ್ನು ಇಲಾಖೆಗೆ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. 

ನಿರ್ದೆಶಕರು, 
ಪಿ . ಆರ್‌. 1362 

ಗಣಿ ಮತ್ತು ಭೂವಿಜ್ಞಾನ ಇಲಾಖೆ. 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧ , ೨೦೧೦ 

೩೬೧ 
ಕೃಷಿ ಮಾರಾಟ ಇಲಾಖೆ 
ಕೃಷಿ ಮಾರಾಟ ನಿರ್ದೆಶಕರ ಕಛೇರಿ, ನಂ .16 , 11ನೇ ರಾಜಭವನ ರಸ್ತೆ, ಪಿ. ಬಿ. ನಂ .5309 , ಬೆಂಗಳೂರು 
* ಸಂಖ್ಯೆ:ಕೃಮಾಇ /103 / ಚುನಾವಣೆ/ 2009 , ಬೆಂಗಳೂರು, ದಿನಾಂಕ :3ನೇ ಡಿಸೆಂಬರ್, 2009 
ವಿಷಯ : 2010ನೇ ಸಾಲಿನಲ್ಲಿ ಅಧಿಕಾರಾವಧಿ ಮುಕ್ತಾಯಗೊಳ್ಳಲಿರುವ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಿಗೆ 

ಚುನಾವಣೆ ನಡೆಸುವ ಬಗ್ಗೆ. 
ಉಲ್ಲೇಖ: ಜಿಲ್ಲಾಧಿಕಾರಿಗಳಿಗೆ ಬರೆದ ಅರೆಸರ್ಕಾರಿ ಪತ್ರ ಸಂಖ್ಯೆ: ಕೃಮಾಇ/ 103 / ಚುನಾವಣೆ/ 2009, 

ದಿನಾಂಕ: 02 .12 .2009. 
2010ನೇ ಸಾಲಿನಲ್ಲಿ ಅಧಿಕಾರಾವಧಿ ಮುಕ್ತಾಯಗೊಳ್ಳಲಿರುವ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಿಗೆ ಚುನಾವಣೆ 
ನಡೆಸುವ ಬಗ್ಗೆ ಮತದಾರರ ಪಟ್ಟಿ ಪರಿಷ್ಕರಣೆ, ಪ್ರಕಟಣೆ, ಕ್ಷೇತ್ರ ಪುನರ್‌ವಿಂಗಡಣೆ, ಮೀಸಲಿರಿಸಿದ ಸ್ಥಾನಗಳನ್ನು ಸರದಿ ಪ್ರಕಾರ 
ಹಂಚಿಕೆ ಮುಂತಾದವುಗಳ ಅಗತ್ಯ ಕ್ರಮ ಕೈಗೊಳ್ಳಲು ಸಂಬಂಧಪಟ್ಟ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ಉಲ್ಲೇಖದ ಪತ್ರದಲ್ಲಿ 
ಸೂಚನೆ ನೀಡಲಾಗಿದೆ. 

ಅಧಿಕಾರಾವಧಿ ಮುಕ್ತಾಯಗೊಳ್ಳಲಿರುವ 111 ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳ ವಿವರದ ತಃಖ್ಯೆ ಲಗತ್ತಿಸಿದೆ. 
ಜಿಲ್ಲಾಧಿಕಾರಿಗಳ ಕಛೇರಿಯೊಂದಿಗೆ ಸಂಪರ್ಕವಿಟ್ಟುಕೊಂಡು ಸಂಬಂಧಪಟ್ಟ ಮಾರುಕಟ್ಟೆ ಸಮಿತಿಗಳ ಚುನಾವಣೆಗೆ 
ಅಗತ್ಯವಾಗುವ ಮಾಹಿತಿ ಪೂರೈಸಲು ಕ್ರಮ ಕೈಗೊಳ್ಳುವುದು ಹಾಗೂ ಈ ಬಗ್ಗೆ ವರದಿ ಸಲ್ಲಿಸಲು ತಿಳಿಸಲಾಗಿದೆ. 

ಜಿ . ರಾಮಚಂದ್ರ, 

ನಿರ್ದೆಶಕರು, ಕೃಷಿ ಮಾರುಕಟ್ಟೆ ಇಲಾಖೆ. 
2010ನೇ ಸಾಲಿನಲ್ಲಿ ಅಧಿಕಾರಾವಧಿ ಮುಕ್ತಾಯಗೊಳ್ಳುವ ಮಾರುಕಟ್ಟೆ ಸಮಿತಿಗಳ ಮಾರುಕಟ್ಟೆ ಕ್ಷೇತ್ರದ ವಿವರದ ತಃಖ್ಯೆ | 
ಕ್ರ. | ಜಿಲ್ಲೆಯ ಹೆಸರು ಕ್ರ. ಸಂ . ಕೃಷಿ ಉತ್ಪನ್ನ ಮಾರುಕಟ್ಟೆ | ಚುನಾಯಿತ | ಮಾರುಕಟ್ಟೆ ಕ್ಷೇತ್ರ 

ಸಮಿತಿಯ ಹೆಸರು ಸಮಿತಿಯ ಅವಧಿ ಒಳಗೊಳ್ಳುವ ತಾಲ್ಲೂಕುಗಳು 

ಮುಕ್ತಾಯವಾಗುವ 

ದಿನಾಂಕ 
2010ನೇ ಜುಲೈ ಮಾಹೆಯಲ್ಲಿ ಅಧಿಕಾರಾವಧಿ ಮುಕ್ತಾಯಗೊಳ್ಳುವ ಮಾರುಕಟ್ಟೆ ಸಮಿತಿಗಳು - 2 
1. ಗದಗ 1, ಗದಗ 

30 . 07 .2010 | ಗದಗ 
ರಾಯಚೂರು | 2. | ಮಾಸ್ತಿ 

31.07.2010 ಮಾನ್ವಿ 
2010ನೇ ಆಗಸ್ಟ್ ಮಾಹೆಯಲ್ಲಿ ಅಧಿಕಾರಾವಧಿ ಮುಕ್ತಾಯಗೊಳ್ಳುವ ಮಾರುಕಟ್ಟೆ ಸಮಿತಿಗಳು - 104 
1. ಬೆಂಗಳೂರು ಗ್ರಾಮಾಂತರ 3, ದೊಡ್ಡಬಳ್ಳಾಪುರ | 11.08.2010 ದೊಡ್ಡಬಳ್ಳಾಪುರ 

ಹೊಸಕೋಟೆ 
ದೇವನಹಳ್ಳಿ 

ನೆಲಮಂಗಲ 
2 . ಚಿತ್ರದುರ್ಗ 

ಚಿತ್ರದುರ್ಗ 

05 . 08. 2010 ಚಿತ್ರದುರ್ಗ 
ಹಿರಿಯೂರು 

04 . 08.2010 ಹಿರಿಯೂರು 
6, | ಹೊಸದುರ್ಗ 

07. 08 . 2010 ಹೊಸದುರ್ಗ 

ಹೊಳಲ್ಕೆರೆ 
7. | ಚಳ್ಳಕೆರೆ 

07. 08. 2010 | ಚಳ್ಳಕೆರೆ 

ಮೊಳಕಾಲ್ಲೂರು 
3 , ದಾವಣಗೆರೆ 

ಹರಿಹರ 

08 .08.2010 ಹರಿಹರ 
9 , ಹೊನ್ನಾಳಿ 

07. 08 . 2010 ಹೊನ್ನಾಳಿ 
ಚನ್ನಗಿರಿ | 

08 .08.2010 ಚನ್ನಗಿರಿ 
4 , ಕೋಲಾರ 11 . ಕೋಲಾರ 

02.08.2010 ಕೋಲಾರ 
12. ಮಾಲೂರು 

07. 08.2010 ಮಾಲೂರು 


೩೬೨ 


ಜಿಲ್ಲೆಯ ಹೆಸರು 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧, ೨೦೧೦ 

ಭಾಗ - ೩ 
ಕ್ರ. ಸಂ . ಕೃಷಿ ಉತ್ಪನ್ನ ಮಾರುಕಟ್ಟೆ ಚುನಾಯಿತ 1 ಮಾರುಕಟ್ಟೆ ಕ್ಷೇತ್ರ 
ಸಮಿತಿಯ ಹೆಸರು ಸಮಿತಿಯ ಅವಧಿ ಒಳಗೊಳ್ಳುವ ತಾಲ್ಲೂಕುಗಳು 

ಮುಕ್ತಾಯವಾಗುವ 

ದಿನಾಂಕ 
13 , ಬಂಗಾರಪೇಟೆ 

07. 08.2010 ಬಂಗಾರಪೇಟೆ 
ಶ್ರೀನಿವಾಸಪುರ 

05 . 08.2010 ಶ್ರೀನಿವಾಸಪುರ 
ಮುಳಬಾಗಲು 

07. 08 .2010 ಮುಳಬಾಗಲು 
16. | ಚಿಂತಾಮಣಿ 

07. 08 .2010 ಚಿಂತಾಮಣಿ 
17, ಶಿವಮೊಗ್ಗ 

07. 08.2010 

ಶಿವಮೊಗ್ಗ 

ತೀರ್ಥಹಳ್ಳಿ 
18 . | ಸಾಗರ 

05 . 08.2010 ಸಾಗರ 

ಸೊರಬ 
ಹೊಸನಗರ 


5. | ಚಿಕ್ಕಬಳ್ಳಾಪುರ 
5. ಶಿವಮೊಗ್ಗ 


19 . | ಶಿಕಾರಿಪುರ 


09.08.2010 


20. 


ಭದ್ರಾವತಿ 


08. 08.2010 


ಶಿಕಾರಿಪುರ 
ಭದ್ರಾವತಿ 
ತುಮಕೂರು 
ಕೊರಟಗೆರೆ 


6 . | ತುಮಕೂರು 


21 . | ತುಮಕೂರು 


09. 08.2010 


22. 


ಪಾವಗಡ 


09 . 08 . 2010 


ಪಾವಗಡ 


23. 


ಶಿರಾ 


09.08.2010 


ಶಿರಾ 


24, 


09 . 08. 2010 


| ತುರುವೇಕೆರೆ 
ತಿಪಟೂರು 


ತುರುವೇಕೆರೆ 
ತಿಪಟೂರು 


25 , 


09 . 08. 2010 


26 . 


ಗುಬ್ಬಿ 


10 . 08.2010 


ಗುಬ್ಬಿ 


10. 08 .2010 


ಕುಣಿಗಲ್ 


07. 08 .2010 


ಮಧುಗಿರಿ 


7. ಮೈಸೂರು 


07. 08.2010 


08.08. 2010 


04.08. 2010 


ಮೈಸೂರು 
ಕೃಷ್ಣರಾಜನಗರ 
ಹುಣಸೂರು 
ಪಿರಿಯಾಪಟ್ಟಣ 
ಮಡಿಕೇರಿ 
ಸೋಮವಾರಪೇಟೆ 


07. 08 .2010 | 


8 , ಕೊಡಗು 


27. | ಕುಣಿಗಲ್ 
28. | ಮಧುಗಿರಿ 
29 . ಮೈಸೂರು 
30. ಕೃಷ್ಣರಾಜನಗರ 
31. ಹುಣಸೂರು 
32. ಪಿರಿಯಾಪಟ್ಟಣ 
33 . ಮಡಿಕೇರಿ 

| ಸೋಮವಾರಪೇಟೆ 
35 . |ಗೋಣಿಕೊಪ್ಪಲ್ 
36. ಕಡೂರು 
37. ತರೀಕೆರೆ 

| ಸಕಲೇಶಪುರ 
39 . | ಚನ್ನರಾಯಪಟ್ಟಣ 
40 . | ಹೊಳೆನರಸೀಪುರ 


05 .08 .2010 


34, 


09. 08 .2010 


05. 08.2010 


ವಿರಾಜಪೇಟೆ 


9. | ಚಿಕ್ಕಮಗಳೂರು 


09 . 08.2010 


ಕಡೂರು 


03 . 08.2010 | 


ತರೀಕೆರೆ 
ಸಕಲೇಶಪುರ 


10 . | ಹಾಸನ 


38. 


07. 08 .2010 


09.08.2010 | 


07. 08 .2010 


ಚನ್ನರಾಯಪಟ್ಟಣ 
ಹೊಳೆನರಸೀಪುರ 
ಅರಕಲಗೂಡು 


ಭಾಗ - ೩ 


ಜಿಲ್ಲೆಯ ಹೆಸರು 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧, ೨೦೧೦ 

೩೬೩ 
ಕ್ರ. ಸಂ . ಕೃಷಿ ಉತ್ಪನ್ನ ಮಾರುಕಟ್ಟೆ | ಚುನಾಯಿತ 1 ಮಾರುಕಟ್ಟೆ ಕ್ಷೇತ್ರ 
ಸಮಿತಿಯ ಹೆಸರು ಸಮಿತಿಯ ಅವಧಿ ಒಳಗೊಳ್ಳುವ ತಾಲ್ಲೂಕುಗಳು 

ಮುಕ್ತಾಯವಾಗುವ 

ದಿನಾಂಕ 
41 . | ಹಾಸನ 

08. 08 .2010 ಹಾಸನ 


ಆಲೂರು 


| 05.08.2010 


ಬೇಲೂರು 


11. ದಕ್ಷಿಣ ಕನ್ನಡ 


08 .08.2010 


42. ಬೇಲೂರು 
43 . ಮಂಗಳೂರು 
44, ಬಂಟ್ವಾಳ 
45 , | ಬೆಳ್ತಂಗಡಿ 

| ಉಡುಪಿ 


03. 08.2010 


ಮಂಗಳೂರು 
ಬಂಟ್ವಾಳ 
ಬೆಳ್ತಂಗಡಿ 
ಉಡುಪಿ 


05 . 08 .2010 | 


12 . | ಉಡುಪಿ 


46 . 


05 . 08.2010 


47. 


ಕಾರ್ಕಳ 


23. 08. 2010 


ಕಾರ್ಕಳ 


48 . 


ಕುಂದಾಪುರ 


05. 08 .2010 


ಕುಂದಾಪುರ 


13, ಚಾಮರಾಜನಗರ 


49 . | ಚಾಮರಾಜನಗರ 


10. 08 . 2010 


07. 08 .2010 


50 . | ಗುಂಡ್ಲುಪೇಟೆ 
51. | ಮದ್ದೂರು 


ಚಾಮರಾಜನಗರ 
ಯಳಂದೂರು 
ಗುಂಡ್ಲುಪೇಟೆ 
ಮದ್ದೂರು 
ಮಳವಳ್ಳಿ 
ಬೆಳಗಾವಿ 


14 . | ಮಂಡ್ಯ 


05. 08. 2010 


15 . | ಬೆಳಗಾವಿ 


07. 08 .2010 


09 .08 .2010 


52 . ಬೆಳಗಾವಿ 
53, | ಅಥಣಿ 
54, ಬೈಲಹೊಂಗಲ 
55 . ಗೋಕಾಕ್ 


08. 08 .2010 


05. 08 .2010 


08. 08.2010 


08. 08.2010 


ಅಥಣಿ 
ಬೈಲಹೊಂಗಲ 
ಗೋಕಾಕ್ 
ರಾಮದುರ್ಗ 
ಸೌಂದತ್ತಿ 
ರಾಯಭಾಗ್ 
ಖಾನಾಪುರ 
ಚಿಕ್ಕೋಡಿ 
ಹುಕ್ಕೇರಿ 
ಬಾಗಲಕೋಟೆ, ಬೀಳಗಿ . 


07. 08.2010 


56, | 

ರಾಮದುರ್ಗ 
57. ಸೌಂದತ್ತಿ 
58. ಕುಡಚಿ 
59 . | ನಂದಗಡ 
60. | ನಿಪಾಣಿ 
61 . ಸಂಕೇಶ್ವರ 
62 . ಬಾಗಲಕೋಟೆ 
63 . | ಜಮಖಂಡಿ 
64 . | ಮಹಾಲಿಂಗಪುರ 


07. 08 . 2010 


09.08. 2010 | 


05 . 08 . 2010 


16 . | ಬಾಗಲಕೋಟೆ 


08. 08 .2010 


09. 08 .2010 


ಜಮಖಂಡಿ 
ಮುಧೋಳ 


08. 08.2010 


65 . | ಬದಾಮಿ 


09 . 08. 2010 


ಬದಾಮಿ 


09.08. 2010 


66. ಹುನಗುಂದ 
67 | ತಾಳೀಕೋಟೆ 


17 . | ಬಿಜಾಪುರ 


09. 08 .2010 


ಹುನಗುಂದ 
ಮುದ್ದೇಬಿಹಾಳ 
ಧಾರವಾಡ 
ನವಲಗುಂದ 


18. | ಧಾರವಾಡ 


68. 


07. 08 . 2010 


ಧಾರವಾಡ 
69 . | ಅಣ್ಣಿಗೇರಿ 


08. 08 .2010 


ಜಿಲ್ಲೆಯ ಹೆಸರು 


71, 


19 . | ಹಾವೇರಿ 


73 . 


75 . 


20. | ಗದಗ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧, ೨೦೧೦ 

ಭಾಗ - ೩ 
ಕ್ರ. ಸಂ . ಕೃಷಿ ಉತ್ಪನ್ನ ಮಾರುಕಟ್ಟೆ ಚುನಾಯಿತ ಮಾರುಕಟ್ಟೆ ಕ್ಷೇತ್ರ 
ಸಮಿತಿಯ ಹೆಸರು ಸಮಿತಿಯ ಅವಧಿ ಒಳಗೊಳ್ಳುವ ತಾಲ್ಲೂಕುಗಳು 

ಮುಕ್ತಾಯವಾಗುವ 

ದಿನಾಂಕ 
70 . | ಹುಬ್ಬಳ್ಳಿ 

09. 08.2010 

ಹುಬ್ಬಳ್ಳಿ 
ಕುಂದಗೋಳ 

07. 08.2010 | ಕುಂದಗೋಳ 
72 . ಹಾವೇರಿ 

09.08.2010 ಹಾವೇರಿ 
ಹಾನಗಲ್ 

07. 08 .2010 ಹಾನಗಲ್ 
74, ರಾಣಿಬೆನ್ನೂರು 07. 08. 2010 ರಾಣೆಬೆನ್ನೂರು 
ಸವಣೂರು 

10 .08.2010 ಸವಣೂರು 
76, | ಹಿರೇಕೆರೂರು 

08. 08 .2010 ಹಿರೇಕೆರೂರು 
77 . | ನರಗುಂದ 

06. 08.2010 ನರಗುಂದ 
78. ರೋಣ 

07. 08.2010 ರೋಣ 
79 . ಲಕ್ಷೇಶ್ವರ 

08 .08.2010 ಶಿರಹಟ್ಟಿ 
ಮುಂಡರಗಿ 

09 . 08. 2010 ಮುಂಡರಗಿ. 
81 . | ಹಳಿಯಾಳ 

08 . 08.2010 ಹಳಿಯಾಳ 

ಸೂಪಾ 
82 . | ಕುಮಟಾ 

08.08.2010 ಕುಮಟಾ 
83. ಹೊನ್ನಾವರ 

08 . 08. 2010 ಹೊನ್ನಾವರ 

ಭಟ್ಕಳ 
84 , ಸಿದ್ದಾಪುರ 

09 . 08.2010 ಸಿದ್ದಾಪುರ 
85. ಯಲ್ಲಾಪುರ 

08. 08.2010 ಯಲ್ಲಾಪುರ 
86 , ಕಾರವಾರ 

08. 08.2010 ಕಾರವಾರ 

ಅಂಕೋಲ 
87 | ಹೊಸಪೇಟೆ 

08. 08.2010 ಹೊಸಪೇಟೆ 
88. | ಹಗರಿಬೊಮ್ಮನಹಳ್ಳಿ 09 . 08. 2010 ಹಗರಿಬೊಮ್ಮನಹಳ್ಳಿ 
89. | ಸಿರಗುಪ್ಪ 

08. 08.2010 ಸಿರುಗುಪ್ಪ 
೨೦ . ಬಳ್ಳಾರಿ 

09 .08.2010 ಬಳ್ಳಾರಿ 

ಸಂಡೂರು 


80, 


21. | ಉತ್ತರ ಕನ್ನಡ 


22 . ಬಳ್ಳಾರಿ 


09 . 08 . 2010 


ಹಡಗಲಿ 


23, | ಬೀದರ್ 


08.08. 2010 


ಬೀದರ್‌ 


09 . 08.2010 


09. 08 .2010 


91. | ಹಡಗಲಿ 
92 . ಬೀದರ್ 
93. | 

ಬಸವಕಲ್ಯಾಣ 
94. ಭಾಲ್ಕಿ 
95. | ಹುಮಾಬಾದ್ 
96, ] ಔರಾದ್ 
97. ಗಂಗಾವತಿ 
98, ಕೊಪ್ಪಳ 


ಬಸವಕಲ್ಯಾಣ 
ಭಾಲ್ಕಿ 
ಹುಮಾಬಾದ್ 
| ಔರಾದ್ 


08. 08.2010 


08. 08 .2010 


ಕೊಪ್ಪಳ 


07. 08 .2010 


ಗಂಗಾವತಿ 


07. 08 .2010 


ಕೊಪ್ಪಳ 


ಭಾಗ - ೩ 


ಜಿಲ್ಲೆಯ ಹೆಸರು 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧ , ೨೦೧೦ 

೩೬೫ 
ಕ್ರ. ಸಂ . ಕೃಷಿ ಉತ್ಪನ್ನ ಮಾರುಕಟ್ಟೆ | ಚುನಾಯಿತ 1 ಮಾರುಕಟ್ಟೆ ಕ್ಷೇತ್ರ 
ಸಮಿತಿಯ ಹೆಸರು ಸಮಿತಿಯ ಅವಧಿ ಒಳಗೊಳ್ಳುವ ತಾಲ್ಲೂಕುಗಳು 

ಮುಕ್ತಾಯವಾಗುವ 

ದಿನಾಂಕ 
99. | ಯಲ್ಲುರ್ಗಾ 

07. 08.2010 

ಯಲ್ಬುರ್ಗಾ 
100. | ಲಿಂಗಸುಗೂರು 08 .08. 2010 | ಲಿಂಗಸುಗೂರು 
101. ಸಿಂಧನೂರು 09.08.2010 ಸಿಂಧನೂರು 
102. | ಗುಲ್ಬರ್ಗಾ 

08. 08. 2010 ಗುಲ್ಬರ್ಗಾ 

ಅಫಜಲ್‌ಪುರ 
ಅಳಂದ 


25 , | ರಾಯಚೂರು 


26 . | ಗುಲ್ಬರ್ಗಾ 


ಜೇವರ್ಗಿ 


104. 


103 . ಚಿತ್ತಾಪುರ 

( 07. 08 .2010 ಚಿತ್ತಾಪುರ 
ಸುರಪುರ 

05 .08.2010 | ಸುರಪುರ 
105 . ಯಾದಗಿರಿ 

05. 08 .2010 

ಯಾದಗಿರಿ 
106 . | ಶಹಾಪುರ 

05. 08. 2010 ಶಹಾಪುರ 
2010ನೇ ಅಕ್ಟೋಬರ್ ಮಾಹೆಯಲ್ಲಿ ಅಧಿಕಾರಾವಧಿ ಮುಕ್ತಾಯಗೊಳ್ಳುವ ಮಾರುಕಟ್ಟೆ ಸಮಿತಿಗಳು -5 
107. | ದಾವಣಗೆರೆ 

16.10 .2010 ದಾವಣಗೆರೆ 
ಕುಷ್ಟಗಿ 

18.10 . 2010 ಕುಷ್ಟಗಿ 
109 . ಜಗಳೂರು 

20.10. 2010 ಜಗಳೂರು 
10. ಸೇಡಂ 

27.10 .2010 ಸೇಡಂ 


108 . 


111. | ಚಿಂಚೋಳಿ 

14 .10 .2010 

ಚಿಂಚೋಳಿ 

ಜಿ. ರಾಮಚಂದ್ರ, 
ಪಿ . ಆರ್ .1326 

ನಿರ್ದೆಶಕರು, 

ಕೃಷಿ ಮಾರುಕಟ್ಟೆ ಇಲಾಖೆ. 
PROCEEDINGS OF THE ASSISTANT COMMISSIONER OF COMMERCIAL TAXES , (LOCAL VAT 

OFFICE -270 , MANGALORE 

Dated:5th December, 2009 , 
Present: A .M . Somashekhariah , ACCT (LVO - 270 ),Mangalore 
Subject: Loss of One “ C ” Form in case of M /s Mangalore Pigments , D .No. 11- 9 -848/4 , “ Prabhu 

Garden " Bibi Alabi Road , Bunder,Mangalore . 
Read : Letter Dated:17 .11 .2009 of M / s Mangalore Pigments, D . No .11 - 9 - 848, “ Prabhu Garden ” 

Bibi Alabi Road , Bunder, Mangalore . 
Preamble : 

M / s Mangalore Pigments D . No.11 -9 - 848, “ Prabhu Garden ” Bibi Alabi Road , Bunder, Mangalore is 
a registred dealer borne on the files of this office bearing TIN NO .29520087996 . The dealer in his letter 
cited at read above has intimated that one “ C ” Forms bearing Sl. No. TCK - R- 3773761 issued by this office 
are lost in transit on the way of Mangalore. 

M /s Mangalore Pigments D . No.11- 9- 848, “ Prabhu Garden ” Bibi Alabi Road , Mangalore has 
produced the proof for having filed the complaint to Police Authorities and executed indemnity bond 
Dated: 19 . 11. 2009 in favour of the Government as laid down under Rule 12 ( 2 ) and 12 (9 ) of CST Act 1956 . 


عنه 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧, ೨೦೧೦ 

287 - 
Since the One filled “ C ” Forms bearing SI.No . TCK -R -3773761 are to be Treated as lost in transit 
and are to be treated as invalid . Hence this order. 

Order No . ACCT /LVO - 270 /CR -/2009- 10 , Dated :5th December, 2009 
In view of the Circumstances explained above the filled one “ C ” Forms bearing Sl.No. TCK -R 
3773761 issued by this office on 17 .08 .2007 are treated as lost in transit between , Mangalore City. 

A . M . SOMASHEKHARIAHA 
Asst. Commissioner of Commercial Taxes, 

Local Vat Office -270 , Mangalore . 
OFFICE OF THE ASSISTANT COMMISSIONER OF COMMERCIAL TAXES , LOCAL VAT OFFICE -270 , 

MANGALORE 

NOTIFICATION 
Notified Authority Under Rule 6 ( 1) of the CST (Karnataka ) Rules 1957 

No.ACCT/LVO -270 /CR -/ 09 - 10 , Dated : 
By virtue of the provision of Rule 12 (2 ) of the CST (Registration & turnover) Rules 1957 and Rule 
6 (e ) and 6 (i) of CST (Karnataka) Rules 1957 , it is hereby notified for general information that the 
declarations in Form - C described below is declared to be lost while in transit. 
si. Number (including Name and address of Registration | The Address of Date of Whether Remarks 

code No.) of the dealer to whom Certificate No. the dealer to issue of Lost/ 
declaration Forms declaration Forms/ of the dealer whom the Forms by Stolen / 
Lost / Destroyed or is / are issued by the under CST Act declaration is the dealer Destroyed 
stolen department, with date of 1956 

are sent 
“ C ” Form issue 


No. 


TIN : 29 : 2008, 


29.08 .2007 


Lost 


“ C ” Forms No. 
TCK - R 3773761 


M /s Mangalore 
Pigments , D .No. 11 - 9 


7996 


M /s Tata 
Pigments 
Limited, 


848 , “ Prabhu Garden 


Bibi Alabi Road, 

Jamshedpur 
Mangalore . 

A .M . SOMASHEKHARIAHA 
PR - 1342 

Asst. Commissioner of Commercial Taxes , 

Local Vat Office- 270 , Mangalore. 
REVENUE DEPARTMENT 
No.RD 167 AQB 2009 , Bangalore, Dated : 16th December, 2009 

PROPERTY ATTACHMENT NOTIFICATION 
Whereas it has come to the notice of the Government that M /s Icon Company Bangalore is 
involved in the fraudulent transactions , 

Whereas, it has come to the notice of the Government that the above mentioned Financial 
Establishment has failed to return the deposits after maturity or on demand by the depositors and to pay 
interest or other assured benefits or to provide the service against such deposits , 

Whereas, it has further come to the notice of the Government that the Board of Directors and 
other persons connected with the above mentioned Financial Establishment has acquired the landed and 
other immovable properties from and out of the deposits collected from the depositors , 

Wherefore , it is expedient that the above mentioned Financial Establishment has acted 
detrimental to the interest of the depositors with an intention to defraud them and it has become 
necessary to protect the interest of the depositors of aforesaid financial establishment, 


No . 


2001 - 2 ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧, ೨೦೧೦ 

222 
Now therefore, Government in exercise of the powers conferred under Sub -section (2 ) of Section 
(3 ) of the Karnataka Protection of interest of Depositors in financial establishments Act, 2004 attach the 
money and the properties belonging to M /s . Icon Company Bangalore shown in Annexure -I, II, III , IV , and 
V respectively , 

Hence , all these properties and monies acquired by M /s Icon Company , Bangalore and its 
Proprietor, Partners , Directors etc., have been attached and is declared that the said monies and 
properties shall on publication of this order in the official gazette , shall forthwith , vest with the Competent 
Authority , appointed by the Government. 

By Order and in the name of the Governor of Karnataka , 

M . VENKATESHAMURTHY 
Under Secretary to Government, 

Revenue Department (LAQ -2 ). 

ANNEXURE 
The details of properties at Seegehalli Village Ward No.14 , Khata No.17 /1, K .R . Puram , Bangalore 
for which Advance has been paid out of the Icon Funds. 
SI. Name of the Description of the Land 

Advance amount taken 
Khatedar 
H .R . Prabhakar, 1) Site No. 43 , 800 Sq .ft . Mr. H .R . Prabhakar, Proprietor of the Icon 
Accused No. 1 2) Site No.53 ,1280 Sq.ft . Company has entered into a Sale 

3 ) Site No. 33 , 1350 Sq .ft. Agreement with Shri Omprakash M .S . Slo 
4 ) Site No. 25 , 1600 Sq .ft. Late Srikantaswamy in respect of the said 
5 ) Site No.48 , 1200 Sq .ft. sites for Rs.41.00 lakhs and he has taken 
6 ) Site No. 90A, 2703 Sq. ft. Rs. 15 .00 lakhs as advance amount. All these 

sites are pledged to Standard Chartered 
Bank , M .G . Road , Bangalore and availed the 

loan from this Bank . 
ANNEXURE - II 

The details of Bank Accounts . 
Name of the Bank Name of the Account Account No . 

Amount 
No . 

Holder 
1 . National Cooperative | H .R . Prabhakar, M .D . Current A /c.No .214 

Rs. 2607 . 00 
Bank , Kathriguppe 

261 

Rs.5444.00 
Branch , BSK 3rd 
Stage , Bangalore -85 . 
Corporation Bank, H .R . Prabhakar, M . D . CBCA A / c No. 00225 

Rs.24880 .00 
Girinagara Branch , 

S .B . A / c No .01/ 3376 

Rs. 2036 .00 
Bangalore. 
Canara Bank , H .R . Prabhakar, M . D . Current 

Alc 

Rs.2137 .00 
Girinagar Branch , 

No. 1821201000601 
Bangalore . 
Canara Bank , H .R . Prabhakar, Current A / c No . 

Rs.4872 .30 
Girinagar Branch , Higyne Enterprises 1821201000654 
Bangalore . 

Owner . 


Si. 


5 . 


^ 


00 


acos ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧ , ೨೦೧೦ 

2001 - a 
SI. Name of the Bank Name of the Account Account No . 

Amount 
No . 

Holder 
Baroda Bank , BSK H . R . Prabhakar , 

Current A / c No .IC 

Rs .2605 .00 
Branch , Bangalore . Infoscience , Consulting 27710200000217 

Service India Ltd . 
NationalCooperative H . R . Prabhakar , 

SB A /c No. 39049 

Rs. 11762 .40 
Bank , Bull Temple Owner, Prabhakar Current A /c No. 

Rs. 1838 .94 
Road , Bangalore . Computers . 

02824 & 729 

Rs. 9633.50 
HDFC Bank , South Smt. N . R . Veena W /o . SB A / c No . 

Rs.6007.00 
End Circle , Bangalore . H .R . Prabhakar 

0261100006920 
Baroda Bank , BSK H .R . Prabhakar , 

Current A /c No.IC 

Rs. 24098 .00 
Branch , Bangalore . M /s Tempers Data 27710200000176 

Services Pvt. Ltd . 
HSBC Bank , H .R . Prabhakar SB A / c No . 

Rs. 17707 .00 
Ramakrishna 

132 -061599 - 051 
Ashrama, 

Bangalore - 4 . 
10 . National Cooperative Veena 

SB A / c No . 39191 

Rs. 4020 . 00 
Bank Ltd .. 

Total 

119648 . 14 
ANNEXURE - III 
The details of Cash seized by CCB Authorities. 
SI.No . Amount 

List No . 
1,80 , 100 .00 

7 /09 
1 , 40 ,000 .00 

8 /09 
26 ,703. 00 

9 /09 
24 ,880 .00 

10 /09 
8 , 051.00 

11/09 
23 ,235 .00 

12 /09 
17 ,707 . 00 

13 /09 
65 ,500 . 00 

15 /09 
2 ,137 .00 

16 /09 
10 . 1,40 ,000 . 00 

17 /09 
ANNEXURE -IV 

The details of movable properties 
SI. Items held in the custody of CCB and 

Vehicles 

Items List No . 
Assistant Commissioner of Police 
1. KA -01-MD -873 

Benz Car 

34 /09 
2 . | KA - 05 -MD -6276 

Ford Fiesta 

35 / 09 
ANNEXURE - V 

The Details of other movable properties 
SI. Items held in the custody of CCB and Assistant Items list No. & Date 

Commissioner of Police 
Furniture , Electronic Materials , Laptop and other 6 /09, dated : 24 .05 . 2009 . 

materials . 
2 . Laptop 

14 /09 

M . VENKATESHAMURTHY 
PR -1345 

Under Secretary to Government, 
Revenue Department (LAQ - 2 ). 


No . 


xuon - a ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧, ೨೦೧೦ 

225 
DEPARTMENT OF COMMERCIAL TAXES 
Office of the Commissioner of Commercial Taxes in Karnataka , V. T .K ., Gandhinagar, Bangalore -9 , 

Dated : 30th November, 2009 
PROCEEDINGS OF THE COMMISSIONER OF COMMERCIAL TAXES (KARNATAKA ), BANGALORE 

UNDER SECTION 59 (4 ) OF KARNATAKA VALUE ADDED TAX ACT, 2003 
Present: Pradeep Singh Kharola , IAS , Commissioner of Commercial Taxes. 

1. In the matter of clarification on the rate of tax applicable under the Karnataka value Added Tax 
Act, 2003 on tissue paper rolls , tissue paper napkins, tissue paper sheets , facial tissue papers and 
kitchen tissue papers requested by Tissue Converters Association , Karnataka . 

2 . In the matter of clarification No.CLR . CR .279/08 -09 , Dated : 15 .04. 2009 issued to the Additional 
Commissioner of Commercial Taxes (Enforcement), South Zone , Bangalore . 

3. In the matter of clarification No . CLR . CR .71/09 -10 Dated :12.08 .2009 issued to M /s Origami, 
Sanjaynagar Main Road , Bangalore -560 094 . 

In this office letter No.CLR .CR .279 /08 -09 Dated : 15 .04 .2009 it was clarified to the Additional 
Commissioner of Commercial Taxes (Enforcement), South Zone , Bangalore that “ paper napkin , paper 
coaster, paper dollies and tissue paper for use as toilet article " are taxable at 12 .5 % under Section 4 ( 1 )(b ) 
of the Karnataka Value Added Tax Act, 2003 . Similarly , M /s Origami, Sanjaynagar Main Road , Bangalore 
560 094 were also clarified on 12 .08 . 2009 that “ paper napkin , face tissues , kitchen tissues and toilet 
tissues” are liable to tax at 12 .5 % under Section 4 (1) (b ) of the KVAT Act, 2003. 

2 . Sri G .G . Shenoy , President, Tissue Converters Association of Karnataka , Bangalore has in his 
letter Dated :07. 10 .2009, contending that the above goods are taxable at 4 % and requesting for review of 
the clarifications issued , had sought an opportunity of hearing to present their case . Accordingly an 
opportunity of hearing was accorded on 13. 11.2009 . In response to the same, Sri M .A . Maniyar , Sales 
Tax Practitioner and authorised representative of the said association appeared and was heard in the 
matter on 13. 11.2009. He has also filed written arguments dated 15 . 11. 2009 which have been taken on 
record . 

3. The arguments of the petitioner association are summarized as follows: 

( a ) Entry 69 of the Third Schedule to the Karnataka Value Added Tax Act, 2003 ( entry 69 for 
short) reads as follows w . e.f. 01.04 .2006 . 

“69(i) Paper of all kinds including ammonia paper, blotting paper, carbon paper, 
cellophane , PVC coated paper , stencil paper, tissue paper, water proof paper, art 
boards, card boards, corrugated boards, duplex boards , pulp boards, straw boards, 
triples boards, and the like but excluding photographic paper. (Emphasis supplied ) 

(ii) Waste paper, paper waste , and news print." 

It is argued that there is no qualifying condition attached to the entry above that the tissue paper 
included therein is only tissue paper used for writing or tracing or drawing or wrapping etc. The expression 
tissue paper includes within its scope tissue paper of all sizes , shapes and uses such as paper rolls, 
tissue paper napkins, facial tissues , tissue paper sheets etc . 

(b ) It is further argued that the reliance placed by this office on the rule of interpretation , namely, 
ejusdem generis and the decision rendered by the Hon ble Supreme Court of India in the case of G . 
Radhakrishna Murthy and Co . Vs Commercial Tax Officer, Vijayawada , reported in 113 STC 161 appears 
to be incorrect. The said rule of interpretation is applicable only in circumstances where a specific word is 
followed by general word and not where the general word is followed by specific word . In the case of G . 
Radhakrishna Murthy , the issue was whether ‘agarbathis are covered in the item perfumes in entry 36 of 


220 FDF: 37 DO TJE, TO GOTO TIHO 99 , 9000 

220 - 
the First Schedule to the APGST Act, 1957 reading “ Cosmetics and toilet preparations, including scents , 
perfumes , face powder, talcum powder , hair tonics , hair oils , hair lotions , fact creams, and snows, 
pomades , depilatories , tooth powder, tooth paste, toothbrushes and shaving creams. (Emphasis 
supplied ).” The issue there was not whether the commodity perfumes itself was covered in the entry or 
not. 

(c) Tissue paper is specifically covered alongwith some other specific class of commodities each 
of which is of different genus in the general entry of papers of all kinds, and tissue paper does not get its 
colour from the expression paper of all kinds but stands on its own . The contention that entry 69 includes 
only tissue paper used for copying, writing , tracing , packing etc is not correct as tissue paper is not used 
for these purposes. Tissue paper, as commonly known is paper which has special properties and 
designed & produced to absorb moisture . 

(d ) In entry 69 the words all kinds of paper are followed by the word including and it is after the 
word including that specific commodities such as tissue paper are specified . The said word including in 
the entry emphasizes that although tissue paper may not properly fall into genus of paper in a 
conventional sense, law has intended by inserting the said word and thereafter enumerating specific class 
of paper and boards, to tax at 4 % not only paper of all kinds but also tissue paper. Reliance is placed on 
the observations of Supreme Court and High Courts in the following case laws. 

(i) Assessing Authority -cum -Excise and Taxation Officer, Gurgoan & Another Vs East India 

Cotton Manufacturing Co .Ltd ., cited as 48 STC 239 (SC ). 
( ii) Siddeshwar Cotton Mills (P ) Ltd Vs Union of India and Another cited as 75 STC 75 (SC ). 
(iii ) Ama Chandra Chakraborthy Vs Collector of Excise cited as AIR 1972 SC 1863. 
( iv ) Sukhuram Tamrakar Vs State of M P and others cited as 41 STC 376 (MP ) 
(v ) Srinivasa Traders, Gadag Vs Commissioner of Commercial Taxes & Entry Tax , Bangalore 

cited as 1999 (46 ) Kar L .J.557 . 
(vi) Hindustan Aluminum Corporation Vs State of UP & Another cited as 41 STC 147 (SC ). 

(e ) In view of the aforesaid facts and well settled law the clarifications previously issued are 
requested to be revised to the effect that tissue paper napkins, tissue paper rolls , tissue paper sheets , 
facial tissue papers and kitchen tissue papers are covered by entry 69 of the Third Schedule to the KVAT 
Act, 2003 and taxable at 4 % . 

4 . The contentions as above are examined carefully . It is true that tissue paper is enumerated in 
entry 69 of the Third Schedule to the KVAT Act, 2003. It is also true that the general word paper of all 
kinds is intended by law to include tissue papers of all types without any qualification or 
restriction . As pointed out by the petitioner association the division Bench of the Hon ble High Court of 
Karnataka has observed as below in the case of Srinivasa Traders , Gadag Vs Commissioner of 
Commercial Taxes cited as 1999 (46 ) Kar. L .J.557 (HC ) ( DB ). 

"It is acknowledged position of law that the legislature does not use 
redundant words and whatever words are used are to be given such 
meaning which achieve the purpose of the enactment furthering its 
cause and hyper technical approach cannotbe adopted to frustrate the 
meanings intended to be assigned by the legislature . If the legislature 
had intended to make a distinction between the waste paper and the 
paper or any other paper, it would have been definitely specified and 
reflected its intention either in the Entry or the Explanation attached to it. 
The Courts of law only decode the law and do not code the law . While 


xuan - ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧, ೨೦೧೦ 

220 
interpreting the provisions of law , the Courts are required to keep in 
mind a practical approach instead of technical approach . The purpose 
of the enactment and the object sought to be achieved by it is required 

to be kept in mind . 
It is also noted that in the case of Hindustan Aluminum Corporation Ltd ., Vs State of UP and 

in (1978 ) 41 STC 147 ( SC ), the Apex Court has laid down that the expression including 
does not enlarge the meaning of the preceding word and must be understood in a conjunctive sense, as 
a substitute for and . 

5 . In view of the above forceful contentions raised the matter is taken up for reconsideration and 
addressed as follows. 

(a) In the case of Commissioner of Sales Tax , U .P . Vs. Macneill & Barry Ltd ., cited as 61 STC 76 
(SC ), the Apex Court has held that “ ammonia paper and ferro paper cannot be regarded as paper in the 
popular sense of the term . Paper is used for printing or writing or for packing. Ammonia paper and ferro 
paper are not employed for any of the purposes and subjected to any of the processes for which a paper, 
as commonly understood , is generally used . Ammonia paper or ferro paper does not fall within the entry 
“ paper other than hand made paper .... Its turnover is liable to tax as unclassified goods”. However, this 
judgement cannotbe applied to the case on hand as discussed hereafter. 

(b ) In the case of Super Market Vs State of Karnataka cited as 104 STC 15 (HC ) (DB ), the 
Hon ble High Court of Karnataka has ruled that paper napkins used for wiping the lips and fingers at 
meals are toilet articles and cannot by any stretch of imagination be held to be falling under the category 
of paper of any kind. This judgement again applied to the case on hand for the reasons discussed 
hereafter. 

(c) In the case of Chiranjit Lal Anand Vs State of Assam & Another cited as 60 STC 89 (SC ), the 
Apex Court has observed as below ; 

“ It is well- settled that in interpreting items in statutes like the Sales Tax Acts whose 
primary object is to raise revenue and for which purpose they clasify diverse projects, 
articles and substances, resort should be had not to the scientific and technical 
meaning of the terms or expressions used but to their popular meaning i. e. the 
meaning attached to them by those dealing in them . If any term or expression has 
been defined in the enactment then it must be understood in the sense in which it is 
defined . But in the absence of any definition being given in the enactment, the 
meaning of the term in common parlance or commercial parlance has to the 

adopted ". 

(d ) In the case of V. V . S . Sugars Vs Government of A .P . and Others cited as 1999 (47 ) Kar.L . J. 
162 ( SC ) (FB ), the Apex Court has observed that a taxing statute must be interpreted as it reads, with 
no additions and no substrations , on the ground of legislative intendment or otherwise . 

( e ) In the case laws referred above it has been held that tissue paper or ammonia paper or ferro 
paper or paper napkin cannot be regarded as paper. This conclusion of the Courts were based on the 
different entries as available in the schedules of the relevant enactments . However, under the KVAT Act, 
2003 , in the Third Schedule , under entry 69 relating to paper, all kinds of paper alongwith tissue paper 
and ammonia paper are included . Thus tissue paper stands on its own as a specific and distinct 
commodity in the said entry irrespective of what use it is put to . Though tissue paper is not defined in the 
Act, the meaning of the term in common parlance or commercial parlance has to be adopted as per the 


೩೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧, ೨೦೧೦ 

ಭಾಗ- ೩ 
ratio of the decision of the Hon ble Supreme Court of India in the case of Chiranjit Lal Anand cited as 60 
STC 89. Further, as maintained earlier the relevant entry relating to paper, reads as all kinds of paper 
including among others tissue paper and in the absence of any schedule of entries attracting tax at 
12 .5 % , the ratio of the judgement of the Supreme Court in Macneill & Barry Ltd s case and Karnataka 
High Court in Super Market s case are not applicable . Tissue paper is commonly known as absorbent 
paper used in the toilet of human body as also in kitchens , toilets, etc . It is thus clear from entry 69 that 
the State Legislature has intended that tissue paper in all its forms, and shapes and sizes, are to be taxed 
at 4 % irrespective ofits usage . 

6 . In view of above discussion , the proceedings are concluded as follows; 

(a ) The portion of the clarification No .CLR .CR .279/08 -09, Dated : 15 .04.2009 issued to the 
Additional Commissioner of Commercial Taxes (Enforcement), South Zone, Bangalore that “paper napkin , 
paper coaster, paper dollies and tissue paper for use as toilet article are liable to tax at 12 .5 % under 
Section 4 ( 1)(b ) of the KVAT Act, 2003 ” is withdrawn . 

(b ) The clarification No.CLR . CR .71/09- 10 , Dated :12 .08 . 2009 issued to M /s Orgami, Sanjaynagar 
Main Road, Bangalore that “ paper napkins, face tissues , kitchen tissues and toilet tissues are taxable at 
12 .5 % under Section 4 (1)(b ) of the KVAT Act, 2003” is also withdrawn . 

(c ) It is hereby clarified that tissue paper rolls , tissue paper napkins , tissue paper sheets , facial 
tissue papers and kitchen tissue papers are covered by entry 69 of the Third Schedule to the KVAT Act, 
2003 and liable to tax at 4 % under Section 4 (1) (a) of the KVAT Act , 2003 W .e.f. 01.04 .2006. 

PRADEEP SINGH KHAROLA 
PR - 1347 

Commissioner of Commercial Taxes 

Karnataka , Bangalore . 
ನಿರ್ದೆಶಕರು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ , ಬೆಂಗಳೂರು ರವರ ನಡವಳಿ 
ವಿಷಯ : ಹಾಸನ ಜಿಲ್ಲೆ, ಅರಕಲಗೂಡು ತಾಲ್ಲೂಕು, ಶ್ರೀಗೋಡು ಗ್ರಾಮದಲ್ಲಿ ಮಲ್ಟಿ ಕಲರ್ ಗ್ರಾನೈಟ್‌ಗಾಗಿ ಶ್ರೀ ಸಿ. ಡಿ . 

ಭರತರವರಿಗೆ ಮಂಜೂರಾಗಿದ್ದ ಕಲ್ಲುಗಣಿ ಗುತ್ತಿಗೆ ಸಂಖ್ಯೆ :745ರ ಗುತ್ತಿಗೆಯನ್ನು ಗುತ್ತಿಗೆಯ ಮೇಲಿನ ಬಾಕಿ 
ರೂ .58421 / - ನ್ನು ಪಾವತಿಸದೆ ಇದ್ದ ಕಾರಣ ಹಾಗೂ ಗುತ್ತಿಗೆಯನ್ನು ನಿಷ್ಕ್ರಿಯಗೊಳಿಸಿದ್ದರಿಂದ 

ಗುತ್ತಿಗೆಯನ್ನು ಲ್ಯಾಪ್ಲೀಸ್ ಎಂದು ಪರಿಗಣಿಸುವ ಬಗ್ಗೆ . 
ಉಲ್ಲೇಖ: ಹಿ. ಭೂ . ಹಾಸನ ರವರ ಪತ್ರ ಸಂಖ್ಯೆ: 2467 / ಗಭೂಇ/ ಡಿಸಿಬಿ /ಕಗಳು/045 / 2008 - 09, 

ದಿನಾಂಕ:08.09.2009 . 
ಪ್ರಸ್ತಾವನೆ : 

ಹಾಸನ ಜಿಲ್ಲೆ , ಅರಕಲಗೂಡು ತಾಲ್ಲೂಕು, ಶ್ರೀಗೋಡು ಗ್ರಾಮದ ಸರ್ವೆ ನಂ .127 ರಲ್ಲಿ ಶ್ರೀ ಸಿ. ಡಿ. ಭರತರವರಿಗೆ 
2- 00 ಎಕರೆಗೆ ದಿನಾಂಕ:14.11. 2005 ರಿಂದ 10 ವರ್ಷಗಳಿಗಾಗಿ ಕಲ್ಲುಗಣಿ ಗುತ್ತಿಗೆ ಸಂಖ್ಯೆ:745 ನ್ನು ಮಂಜೂರು 
ಮಾಡಲಾಗಿತ್ತು. ಈ ಕಛೇರಿಯ ಅಂತಿಮ ನೋಟೀಸು ಸಂಖ್ಯೆ: ಗಭೂಇ/ ಡಿಸಿಬಿ /ಕಗಳು/ ದಿನಾಂಕ: 09 .02.2009ರಲ್ಲಿ 
ಗುತ್ತಿಗೆದಾರರಿಗೆ ನಿಯಮಾನುಸಾರ ಸೂಚನಾ ಪತ್ರ ನೀಡಿ 2009ರ ಮಾರ್ಚ್ ಅಂತ್ಯದವರೆಗೆ ಬಾಕಿ ರೂ .58 .421/- ಗಳನ್ನು 
60 ದಿನಗಳೊಳಗೆ ಸಂದಾಯಿಸುವಂತೆ ಹಾಗೂ ಗಣಿಗಾರಿಕೆ ಕೈಗೊಳ್ಳದೆ ಒಂದು ವರ್ಷಕ್ಕಿಂತ ಹೆಚ್ಚಿನ ಅವಧಿಗೆ 
ನಿಷ್ಕ್ರಿಯವಾಗಿರುವುದಾಗಿ ಹಿರಿಯ ಭೂವಿಜ್ಞಾನಿ, ಹಾಸನರವರು 2008 - 09ನೇ ಸಾಲಿನ ಲೆಕ್ಕ ಪರಿಶೀಲನಾ ವರದಿಯಲ್ಲಿ ವರದಿ 
ಮಾಡಿರುತ್ತಾರೆ. 

ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ , ನಿರ್ದೆಶಕರ ಗಮನಕ್ಕೆ ಬಂದಂತೆ ಗುತ್ತಿಗೆದಾರರು ಮೇಲಿನ ಉಲ್ಲೇಖಿತ 
ಬಾಕಿಯನ್ನು ಪಾವತಿಸದೆ ಗುತ್ತಿಗೆಯನ್ನು ನಿಷ್ಕ್ರಿಯಗೊಳಿಸಿರುವ ಕಾರಣ ಕರ್ನಾಟಕ ಉಪ ಖನಿಜ ರಿಯಾಯಿತಿ ನಿಯಮ 
1994ರ ನಿಯಮ 6(1) ಹಾಗೂ ನಿಯಮ 39ರಡಿ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಐ 418 ಎಂ . ಆರ್. ಸಿ. 92 
ದಿನಾಂಕ:02.07.1994 ಪ್ರತ್ಯೋಜಿಸಿರುವ ಅಧಿಕಾರದಡಿಯಲ್ಲಿ ಕಲ್ಲುಗಣಿ ಗುತ್ತಿಗೆ ಸಂಖ್ಯೆ:745ನ್ನು ನಿಯಮದಂತೆ ಲ್ಯಾಪ್ 
ಲೀಸ್ ಎಂದು ಪರಿಗಣಿಸಿ ಕ್ರಮ ಜರುಗಿಸುವುದು ಅವಶ್ಯಕವಾದ್ದರಿಂದ ಈ ಕೆಳಗಿನಂತೆ ಆದೇಶ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧, ೨೦೧೦ 

೩೭೩ 
ಆದೇಶ 
ಸಂಖ್ಯೆ : ಗಭೂಇಡಿಸಿಬಿಕಗಳು:745 /08 - 09, ದಿನಾಂಕ:22ನೇ ಡಿಸೆಂಬರ್, 2009 
ಕರ್ನಾಟಕ ಉಪ ಖನಿಜ ರಿಯಾಯಿತಿ ನಿಯಮ 1994ರ ನಿಯಮ 6(1)ರಂತೆ ಗಣಿ ಮತ್ತು ಭೂವಿಜ್ಞಾನ 
ಇಲಾಖೆಯ , ನಿರ್ದೆಶಕರಿಗೆ ಪ್ರತ್ಯೋಜಿಸಿರುವ ಅಧಿಕಾರದಡಿಯಲ್ಲಿ ಹಾಸನ ಜಿಲ್ಲೆ , ಅರಕಲಗೂಡು ತಾಲ್ಲೂಕು, ಶ್ರೀಗೋಡು 
ಗ್ರಾಮದ ಸರ್ವೆ ನಂ.127ರಲ್ಲಿ 2-00 ಎಕರೆಗೆ ಮಲ್ಟಿಕಲರ್ ಗ್ರಾನೈಟ್‌ಗಾಗಿ ನೀಡಿದ್ದ ಕಲ್ಲುಗಣಿಗುತ್ತಿಗೆ ಸಂಖ್ಯೆ:745ನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ಲ್ಯಾಪ್ಟ್ ಲೀಸ್ ಎಂದು ಪರಿಗಣಿಸಲಾಗಿದೆ. 

ನಿರ್ದೆಶಕರು , 
ಪಿ . ಆರ್ .1363 

ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಬೆಂಗಳೂರು. 
PROCEEDINGS OF THE DIRECTOR , DEPARTMENT OF MINES & GEOLOGY, BANGALORE 

No.DMG:1155AML 2006 : 09 -10/4774 , Dated :8th/ 23rd December, 2009 
Sub : Consideration of mining lease application for renewal of mining lease in Kadlegudda and 

Bedarabommanahalli villages of Chitradurga taluk and District for Fire clay over an area 

of 16 . 19 hects . By M /s Mysore stoneware Pipes and Potteries Ltd .,-reg. 
Read : 1) Renewal of Mining lease application No. 1155 AML 2006 Dated :15. 12 .2006 . 

2) This Ofice Notice No.DMG:155 AML 2006 :07- 08:1038 & 5960 Dated :26.04 . 2007 & 

09 . 01 . 2008 . 
Preamble : 

The Mysore stoneware Pipes and Potteries Ltd ., were holding mining lease No.1136 , for a period 
of 10 years w . e.f. 27 .09 . 1973 , for Fireclay , in Kadlegudda and Bedarabommanahalli villages of 
Chitradurga taluk and District. The lease holder has filed renewal of mining lease application vide 
No. 130 ( a ) AML 1982 Dated : 15 .09. 1982 , for a period of 10 years from 27 .09 . 1983. The said renewal 
application was rejected under deemed rejection clause on 18 .09. 1982. Aggrieved by this the lease 
holder preferred revision application before the Central Mines Tribunal vide No. 1/370 /83 -MIV , and the 
Central Mines Tribunal passed orders on 06 .08 . 1983 and set aside the impugned orders and directed the 
State Government to pass final orders during the period not exceeding 100 days after 23.09.1983 , where 
in Government have not taken any decision on the said matter. By this time the lease holder/ applicant 
has filed another revision petition before the Central Mines Tribunal vide application No. 1/446 /85 -MIV and 
the Central Mines Tribunal has rejected the application as premature on 04 .09. 1985 . 

The lease holder/ applicant has filed another renewal of mining lease application vide No.1155 
AML 2006 Dated :05 . 12. 2006 . As verified from the records , it is found that the applied area falls in ML 
No. 1136 , which was granted for 10 years w .e .f. 03 .04 . 1973 . This mining lease application is late by 24 
years 5 months and which attracts Rule 24A ( 10 ) of MCR 1960 and the applicant has not responded to 
the said notice . In view of this the following order. 

ORDER 
I, Sri M .E . Shivalinga Murthy, IAS , the Director of Mines and Geology, Bangalore, in exercise of 
powers delegated under Government Notification No. CI 03 MMN 95 Dated :27 .05 . 1995 do hereby reject 
the application for grant of Mining lease application No.1155 AML 2006 Dated :05 . 12. 2006 of The Mysore 
stoneware Pipes and Potteries Ltd., for the reasons stated above, under Rule 26 (1) of MCR 1960. 

Director, 
PR - 1370 

Mines and Geology, Bangalore . 


೩೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧ , ೨೦೧೦ 

ಭಾಗ - ೩ 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಮಧುಗಿರಿ ಉಪ- ವಿಭಾಗ, ಮಧುಗಿರಿ ಇವರ ಕಛೇರಿ ನಡವಳಿಕೆಗಳು 

ಅಮಲ್ದಾರಿ ಅರ್ಜಿ ಸಂಖ್ಯೆ - 21 : 2008 - 09 
ಅರ್ಜಿದಾರರು: ಶ್ರೀಮತಿ ಮಹಲಿಂಗಮ್ಮ ಬಿನ್ ನಾಗಲಿಂಗಪ್ಪ, ಚಿಕ್ಕಅಗ್ರಹಾರ, 

ದೊಡ್ಡಅಗ್ರಹಾರ ಅಂಚೆ, ಶಿರಾ ತಾಲ್ಲೂಕು, ತುಮಕೂರು ಜಿಲ್ಲೆ . 
ಡಿಕ್ಕಿ ಹೋಲ್ಡರ್ : 

ವಿರುದ್ದ 

ತೀರ್ಪು ಋಣಿ: 
ಪ್ರಧಾನ ವ್ಯವಸ್ಥಾಪಕರು 

ಎಸ್. ಜಿ. ನಾಗರಾಜು ಬಿನ್ ಗುರಾಭೋವಿ, ಸಪ್ತಗಿರಿ 
ದಿ ಟೌನ್ ಕೋ - ಆಪರೇಟಿವ್ ಬ್ಯಾಂಕ್ ಲಿ., ಶಿರಾ , 

ಬಡಾವಣೆ, ಶಿರಾ. 
ತುಮಕೂರು ಜಿಲ್ಲೆ . 
ಪ್ರಸ್ತಾವನೆ: 

ಪ್ರಧಾನ ವ್ಯವಸ್ಥಾಪಕರು , ದಿ ಟೌನ್ ಕೋ - ಆಪರೇಟಿವ್ ಬ್ಯಾಂಕ್ ಲಿ., ಶಿರಾ , ತುಮಕೂರು ಜಿಲ್ಲೆ ಇವರು 
ತೀರ್ಪುಋಣಿಯಿಂದ ವಸೂಲಾಗಬೇಕಾದ ಆಧಾರದ ಸಾಲ ರೂ .61893 = 00, ದಾವಾ ಶುಲ್ಕ ರೂ .1,120/0 - ಮತ್ತು 
ಮುಂದುವರಿದ ಬಡ್ಡಿ ಇತರೆ ಖರ್ಚುಗಳಿಗೆ ಸಹಕಾರ ಸಂಘಗಳ ಜಂಟಿ ನಿಬಂಧಕರು (ನಿಯಮ 441) ದಾವಾ ಪಂಚಾಯ್ತಿ 
ನ್ಯಾಯಾಲಯ , ಕರ್ನಾಟಕ ರಾಜ್ಯ ಸಹಕಾರ ಪಟ್ಟಣ ಬ್ಯಾಂಕುಗಳ ಮಹಾ ಮಂಡಳ ನಿ., ಬೆಂಗಳೂರು ಇವರ 
ನ್ಯಾಯಾಲಯದಲ್ಲಿ ದಾವಾ ಹೂಡಿ ಡಿಕ್ರಿ ಪಡೆದು ಅಮಲ್ದಾರಿ ಅರ್ಜಿ ಹಾಕಿದ್ದು , ಸದರಿ ಅಮಲ್ಲಾರಿ ಅರ್ಜಿ ಸಂಖ್ಯೆ 21: 2008 
09 ಮೊಬಲಗು ರೂ . 66454 = 00 ರ ಪ್ರಕರಣವನ್ನು ಸದರಿ ಬ್ಯಾಂಕಿನ ನಿಯಮ 441 ಮಾರಾಟಾಧಿಕಾರಿಯವರಿಗೆ 
ಅಮಲ್ದಾರಿಗೆ ವಹಿಸಲಾಗಿತ್ತು. ದಿನಾಂಕ:25.06.2009 ಕ್ಕೆ ರೂ . 78484 = 00 ಡಿಕ್ಕಿ ಹೋಲ್ಡರ್‌ ಬ್ಯಾಂಕಿಗೆ ತೀರ್ಪು 
ಋಣಿದಾರರಿಂದ ಬರಬೇಕಾಗಿರುತ್ತದೆ. 

ಮಾರಾಟಾಧಿಕಾರಿಗಳು ತೀರ್ಪುಋಣಿಯ ಸ್ಥಿರ ಸ್ವತ್ತುಗಳನ್ನು ದಿನಾಂಕ: 25 .06. 2009ರಂದು ನಡೆದ ಬಹಿರಂಗ 
ಹರಾಜಿನಲ್ಲಿ ಅತ್ಯಧಿಕ ಬಿಡುದಾರರಾದ ಶ್ರೀಮತಿ ಮಹಲಿಂಗಮ ಬಿನ್ ನಾಗಲಿಂಗಪ, ಚಿಕ, ಅಗ್ರಹಾರ, ದೊಡ ಅಗ್ರಹಾರ 
ಅಂಚೆ, ಶಿರಾ ತಾಲ್ಲೂಕು ಇವರಿಗೆ ಕಡಪ ಕಲ್ಲಿನ ಮನೆಯನ್ನು ರೂ .125000 = 00 (ಒಂದು ಲಕ್ಷ ಇಪ್ಪತ್ತೈದು ಸಾವಿರ 
ರೂಪಾಯಿಗಳು ಮಾತ್ರ) ಗಳಿಗೆ ಬಹಿರಂಗ ಹರಾಜಿನಲ್ಲಿ ಮಾರಾಟ ಮಾಡಿ ಹರಾಜು ಸ್ಥಿರೀಕರಣಕ್ಕಾಗಿ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 
ಸದರಿ ಸ್ವತ್ತು ಹರಾಜಾದ 30 ದಿವಸಗಳ ಒಳಗೆ ಆಸ್ತಿಯ ಒಡೆತನವನ್ನು ಹೊಂದಿರುವ ಅಥವಾ ಆಸ್ತಿಯ ಹಿತಾಸಕ್ತಿ 
ಹೊಂದಿರುವ ವ್ಯಕ್ತಿಗಳಿಂದ ಸಹಕಾರಿ ಕಾಯಿದೆ ನಿಯಮ 38( 4) ( ಎ) ರೀತಿ ನಿಯಮಾನುಸಾರ ಠೇವಣಿ ಮಾಡಿ 
ಮಾರಾಟವನ್ನು ರದ್ದುಗೊಳಿಸುವಂತೆ ಕೋರಿ ಯಾವ ವಿಧವಾದ ಅರ್ಜಿಯು ಬಂದಿಲ್ಲದ ಪ್ರಯುಕ್ತ ಸದರಿ ಸ್ಥಿರಾಸ್ತಿಯನ್ನು 
ಅತ್ಯಧಿಕ ಹಾಗೂ ಅಂತಿಮ ಬಿಡ್‌ದಾರರ ಹೆಸರಿಗೆ ಸ್ಥಿರೀಕರಣಗೊಳಿಸಬೇಕಾಗಿದೆ. ಆದುದರಿಂದ ಈ ಕೆಳಕಂಡ ಆದೇಶ 
ಹೊರಡಿಸಲಾಗಿದೆ. 

ಆದೇಶ 
ಸ. ಸಂ . ಸ. ನಿ.33 : ಎ . ಬಿ .ಎನ್ .ಎಸ್ . ಸಿ:55 :2009 - 10 , ದಿನಾಂಕ:11ನೇ ಡಿಸೆಂಬರ್ , 2009 
ಹೆಚ್. ಡಿ. ಶಿವಣ್ಣ , ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಮಧುಗಿರಿ ಉಪವಿಭಾಗ, ಮಧುಗಿರಿ ಆದ ನಾನು 
ಕರ್ನಾಟಕ ಸಹಕಾರ ಸಂಘಗಳ ನಿಬಂಧನೆಗಳ 1960ರ ನಿಯಮ 38 ( 6)( ಎ ) ಪ್ರಕಾರ ನನಗೆ ದತ್ತವಾಗಿರುವ ಅಧಿಕಾರದ 
ಮೇರೆಗೆ ಶಿರಾ ದಿ ಟೌನ್ ಕೋ - ಆಪರೇಟಿವ್ ಬ್ಯಾಂಕ್ ಲಿ., ಶಿರಾ ಇವರಿಗೆ ತೀರ್ಪುಋಣಿಗಳಾದ ಎಸ್. ಜಿ. ನಾಗರಾಜು ಬಿನ್ 
ಗುರಾಭೋವಿ, ಸಪ್ತಗಿರಿ ಬಡಾವಣೆ, ಶಿರಾ ಇವರ ಷೆಡ್ಯೂಲ್‌ನಲ್ಲಿ ವಿವರಿಸಲಾದ ಸ್ಥಿರಾಸ್ತಿಗಳನ್ನು ದಿನಾಂಕ:25.06 . 2009 ರಂದು 
ನಡೆದ ಬಹಿರಂಗ ಹರಾಜಿನಲ್ಲಿ ಅತ್ಯಧಿಕ ಬಿಡ್‌ದಾರರಾದ ಶ್ರೀಮತಿ ಮಹಲಿಂಗಮ್ಮ ಬಿನ್ ನಾಗಲಿಂಗಪ್ಪ, ಚಿಕ್ಕ ಅಗ್ರಹಾರ, ದೊಡ್ಡ 
ಅಗ್ರಹಾರ ಅಂಚೆ, ಶಿರಾ ತಾಲ್ಲೂಕು ಇವರ ಹೆಸರಿಗೆ ಸ್ಥಿರೀಕರಿಸಿ ಆದೇಶಿಸಿರುತ್ತೇನೆ. 

ಬಹಿರಂಗ ಹರಾಜಿನಲ್ಲಿ ಬಿಡುದಾರಳಾದ ಶ್ರೀಮತಿ ಮಹಲಿಂಗಮ್ಮ ಡಿಕ್ಕಿ ಹೋಲ್ಡರ್‌ ಬ್ಯಾಂಕಿಗೆ ಪಾವತಿಸಿದ 
ರೂ .1, 25,000 = 00 ಗಳಲ್ಲಿ ಡಿಕ್ಕಿ ಹೋಲ್ಡರ್‌ ಬ್ಯಾಂಕ್ ಮಾರಾಟದ ಘೋಷಣೆಯಲ್ಲಿ ಯಾವ ಮೊಬಲಗಿನ ವಸೂಲಿಯ 
ಸಲುವಾಗಿ ಮಾರಾಟವು ಆದೇಶ ಮಾಡಲ್ಪಟ್ಟಿತೋ ಆ ಮೊಬಲಗನ್ನು ಮತ್ತು ಅದರ ಮೇಲಿನ ಬಡ್ಡಿ ಮತ್ತು ಜಪ್ತಿ ವೆಚ್ಚಗಳನ್ನು 
ತೀರ್ಪುಋಣಿ ಶ್ರೀ ನಾಗರಾಜು ಎಸ್. ಜಿ. ಇವರ ಸಾಲದ ಖಾತೆಗೆ ಜಮೆ ತೆಗೆದುಕೊಂಡು ಲೆಕ್ಕ ಮಾಡಿಕೊಳ್ಳಲು ಮತ್ತು ಉಳಿದ 
ಮೊಬಲಗನ್ನು ತೀರ್ಪುಋಣಿದಾರರಿಗೆ ಪಾವತಿಸಲು ಪ್ರಧಾನ ವ್ಯವಸ್ಥಾಪಕರಿಗೆ ಆದೇಶಿಸಿದೆ. 

ಸ್ಥಿರ ಸ್ವತ್ತುಗಳ ವಿವರ 
ಶಿರಾ ಟೌನ್, ಸಪ್ತಗಿರಿ ಬಡಾವಣೆಯಲ್ಲಿರುವ ಕಡಪ ಕಲ್ಲಿನ ಮನೆ, ಅಸೆಸ್‌ಮೆಂಟ್ ನಂ . 4800 ವಿಸ್ತೀರ್ಣ 17X20 
ಅಡಿಗಳು , ಇದಕ್ಕೆ ಚೆಕ್ಕುಬಂದಿ:ಪೂರ್ವಕ್ಕೆ -ಸೈಟ್ ನಂ. 22, ಪಶ್ಚಿಮಕ್ಕೆ -ಸೈಟ್ ನಂ. 20 , ಉತ್ತರಕ್ಕೆ ಮುಖ್ಯರಸ್ತೆ , ದಕ್ಷಿಣಕ್ಕೆ -ಸೈಟ್ 
ನಂ .14 . 


ಕೈ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧, ೨೦೧೦ 

೩೭೫ 
ಈ ಆದೇಶವನ್ನು ನನ್ನ ಸಹಿ ಹಾಗೂ ಕಛೇರಿ ಮೊಹರಿನೊಂದಿಗೆ 2009ನೇ ಇಸವಿ ಡಿಸೆಂಬರ್ ತಿಂಗಳು 11 ರಂದು 
ನೀಡಲಾಗಿದೆ. 

ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 

ಮಧುಗಿರಿ ಉಪವಿಭಾಗ, ಮಧುಗಿರಿ . 

ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಮಧುಗಿರಿ ಉಪ- ವಿಭಾಗ, ಮಧುಗಿರಿ ಇವರ ಕಛೇರಿ ನಡವಳಿಕೆಗಳು 
ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 1960ರ ನಿಯಮ 38 ( 7) ರ ಅನ್ವಯ ನೀಡಿದ ಮಾರಾಟ ದೃಢೀಕರಣ ಪತ್ರ 

ಅಮಲ್ಲಾರಿ ಅರ್ಜಿ ಸಂಖ್ಯೆ - 21: 2008 - 09 
ಉಪಸ್ಥಿತರು : ಹೆಚ್. ಡಿ. ಶಿವಣ್ಣ , 

ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಮಧುಗಿರಿ ಉಪ- ವಿಭಾಗ , ಮಧುಗಿರಿ. 
ಬಿಡ್‌ದಾರರು: ಶ್ರೀಮತಿ ಮಹಲಿಂಗಮ್ಮ ಬಿನ್ ನಾಗಲಿಂಗಪ್ಪ, ಚಿಕ್ಕಅಗ್ರಹಾರ, 

ದೊಡ್ಡಅಗ್ರಹಾರ ಅಂಚೆ, ಶಿರಾ ತಾಲ್ಲೂಕು, ತುಮಕೂರು ಜಿಲ್ಲೆ. 
ಡಿಕ್ಕಿ ಹೋಲ್ಡರ್: 

ವಿರುದ್ದ 

ತೀರ್ಪು ಋಣಿ: 
ಪ್ರಧಾನ ವ್ಯವಸ್ಥಾಪಕರು 

ಎಸ್. ಜಿ. ನಾಗರಾಜು ಬಿನ್ ಗುರಾಭೋವಿ, 
ದಿ ಟೌನ್ ಕೋ - ಆಪರೇಟಿವ್ ಬ್ಯಾಂಕ್ ಲಿ., ಶಿರಾ, 

ಸಪ್ತಗಿರಿ ಬಡಾವಣೆ, ಶಿರಾ. 
ತುಮಕೂರು ಜಿಲ್ಲೆ . 

* ದಿ ಟೌನ್ ಕೋ - ಆಪರೇಟಿವ್ ಬ್ಯಾಂಕ್ ಲಿ., ಶಿರಾ , ತುಮಕೂರು ಜಿಲ್ಲೆ ಇವರು ದಿನಾಂಕ:11 .09 . 2008ರಂದು ಪಡೆದ 
ಡಿಕ್ರಿ ನಂ .ಜೆ. ಆರ್. ಡಿ. ಯು . ಬಿ.ಎಫ್:1435 : 2008 - 09ರ ಪ್ರಕಾರ ದಿನಾಂಕ:15 .12.2008ರಂದು ಸಿ. ಇ. ಪಿ. ನಂ . 21/2008 - 09ರ 
ಪ್ರಕಾರ ಅಮಲ್ದಾರಿ ಪಡೆದು, ಡಿಕ್ರಿ ಹೋಲ್ಡರ್‌ ಬ್ಯಾಂಕಿನ ಮಾರಾಟಾಧಿಕಾರಿಯು ಮೇಲ್ಕಂಡ ತೀರ್ಪುಋಣಿದಾರರಾದ ಶ್ರೀ 
ಎಸ್. ಜಿ. ನಾಗರಾಜು ಬಿನ್ ಗುರಾಭೋವಿ, ಸಪ್ತಗಿರಿ ಬಡಾವಣೆ, ಶಿರಾ ಇವರು ಡಿಕ್ಕಿ ಹೋಲ್ಡರ್‌ ಬ್ಯಾಂಕಿಗೆ ಆಧಾರ ಮಾಡಿದ್ದ 
ಈ ಕೆಳಕಂಡ ಸ್ಥಿರಾಸ್ತಿಯನ್ನು ದಿನಾಂಕ: 25. 06. 2009ರಂದು ದಿ ಟೌನ್ ಕೋ - ಆಪರೇಟಿವ್ ಬ್ಯಾಂಕ್ ಲಿ ., ಶಿರಾ ಈ ಬ್ಯಾಂಕಿಗೆ . 
ಬರಬೇಕಾದ ಸುಸ್ತಿ ಸಾಲದ ವಸೂಲಿ ಬಗೆಗೆ ಬಹಿರಂಗ ಹರಾಜು ನಡೆಸಿರುತ್ತಾರೆ. 

ಈ ಬಹಿರಂಗ ಹರಾಜಿನಲ್ಲಿ ತೀರ್ಪುಋಣಿಯ ಸ್ಥಿರ ಸ್ವತ್ತನ್ನು ಶ್ರೀಮತಿ ಮಹಲಿಂಗಮ್ಮ ಬಿನ್ ನಾಗಲಿಂಗಪ್ಪ , ಚಿಕ್ಕ 
ಅಗ್ರಹಾರ, ದೊಡ್ಡಅಗ್ರಹಾರ ಅಂಚೆ, ಶಿರಾ ತಾಲ್ಲೂಕು, ತುಮಕೂರು ಜಿಲ್ಲೆ , ಇವರು ರೂ .1,25 ,000 /- (ರೂಪಾಯಿಗಳು ಒಂದು 
ಲಕ್ಷದ ಇಪ್ಪತ್ತೈದು ಸಾವಿರ ಮಾತ್ರ) ಗಳ ಅತಿ ಹೆಚ್ಚಿನ ಬಿಡ್ ಮೊತ್ತಕ್ಕೆ ಕೊಂಡಿರುತ್ತಾರೆ ಎಂದು ಈ ಮೂಲಕ ದೃಢೀಕರಿಸಿದೆ. 
ಆದ್ದರಿಂದ ಈ ಸ್ಥಿರಾಸ್ತಿಯ ಹರಾಜನ್ನು ಬಿಡ್‌ದಾರರಾದ ಶ್ರೀಮತಿ ಮಹಲಿಂಗಮ್ಮ ಬಿನ್ ನಾಗಲಿಂಗಪ್ಪ , ಚಿಕ್ಕ ಅಗ್ರಹಾರ, ದೊಡ್ಡ 
ಅಗ್ರಹಾರ ಅಂಚೆ, ಶಿರಾ ತಾಲ್ಲೂಕು, ಇವರ ಹೆಸರಿಗೆ ಸ್ಥಿರೀಕರಣಗೊಳಿಸಿದೆ. 

ಸ್ಥಿರಾಸ್ತಿಯ ವಿವರ 
ಕ್ರ, ಗ್ರಾಮ ಮತ್ತು ಸ್ಥಿರ ಸ್ವತ್ತುಗಳ | ಖಾನೇಷು | ಖಾತೆದಾರನ ಹೆಸರು | ವಿಸ್ತೀರ್ಣ ಚೆಕ್ಕುಬಂದಿ 
ತಾಲ್ಲೂಕು | ವಿವರ ತರಹ ಮಾರಿ ನಂ . 

ಕಡಪ ಕಲ್ಲಿನ | 4800 | ಎಸ್. ಜಿ. ನಾಗರಾಜು | 17X20 | ಪೂರ್ವಕ್ಕೆ: ಸೈಟ್ ನಂ .22 , 
ಬಡಾವಣೆ, ಮನೆ 

ಬಿನ್ ಗುರಾಭೋವಿ, | ಅಡಿಗಳು | ಪಶ್ಚಿಮಕ್ಕೆ : ಸೈಟ್ ನಂ . 20 , 
ಶಿರಾ ಟೌನ್. 

ಸಪ್ತಗಿರಿ ಬಡಾವಣೆ, ಉತ್ತರಕ್ಕೆ : ಮುಖ್ಯರಸ್ತೆ 
ಶಿರಾ ಟೌನ್. 

ದಕ್ಷಿಣಕ್ಕೆ: ಸೈಟ್ ನಂ .14 
ಮಾರಾಟದ ಮೊತ್ತ ರೂ .125000 = 00 
ಮಾರಾಟದ ದಿನಾಂಕ:25.06.2009 
ನಿಗದಿತ ಮುದ್ರಾಂಕ ಶುಲ್ಕ ರೂ .8400 = 00 

ಈ ಆದೇಶವನ್ನು ನನ್ನ ಸಹಿ ಹಾಗೂ ಕಛೇರಿ ಮೊಹರಿನೊಂದಿಗೆ ಈ ದಿನ ದಿನಾಂಕ:11 .12 .2009 ರಂದು 
ನೀಡಲಾಗಿದೆ. 

ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 
ಪಿ . ಆರ್ .1348 

ಮಧುಗಿರಿ ಉಪವಿಭಾಗ, ಮಧುಗಿರಿ . 


ಸಪ್ತಗಿರಿ 


222 ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧ , ೨೦೧೦ 

20 - 2 
PROCEEDINGS OF THE ASSISTANT COMMISSIONER OF COMMERCIAL TAXES , (LOCAL VAT 
OFFICE )- 220 , OLD MAMCOS BUILDING , KOTE ROAD , SHIVAMOGGA , Dated :22nd December , 2009 
Present: M . T . Puttaramu, M .A ., 

ACCT (LVO - 220 ), Shimoga . 
Subject: Loss of “ C ” form in case of M /s Techno Services , Roy complex, 154 Floor, L .L .R . Road , 

Garden Area , Shimoga . 
Read : Letter Dated : 03 . 06 . 2009 of M /s Techno Services , Shimoga . 
Preamble : 

M /s Techno Services, Roy Complex, 1st Floor, L .L.R . Road , Garden Area , Shimoga, is a 
registered dealer borne on the files of this office bearing TIN No. 29710231306 . The dealer in his letter 
cited at read above has intimated this office that the " C " form bearing SI.No . TCK - R -4401639 issued by 
this office is lost at the sellers end. 

The dealer has produced the proof for having filed the complaint to Police Authorities for loss of 
above “ C ” Form and executed an Indemnity bond in favour of the Government as laid down under Rule 
12 (2 ) and 12 (9 ) of CST Act 1956 . The loss of “ C ” form bearing Sl.No . TCK -R - 4401639 was announced in 
Daily news paper, i.e ., “ DINAMALAR ” on 07.03 .2009 . 

Since the “ C ” Form bearing Sl.No . TCK -R 4401639 is stated to be lost at the sellers end and the 
same is treated to be invalid . Hence this order: 

Order No . ACCT/LVO - 220 /CR - 17 /2009 - 10 , Dated :22nd December, 2009 
In view of the circumstances explained above " C " Form bearing SI.No . TCK -R -4401639 issued by 
this office on 01.01. 2008 to M /s Techno Services , Roy Complex , 1st Floor, L.L .R . Road , Garden Area , 
Shimoga is treated as Invalid with immediate effect. 

M . T. PUTTARAMU 
Assistant Commissioner of Commercial Taxes , 

LVO - 220 , Shimoga . 
OFFICE OF THE ASSISTANT COMMISSIONER OF COMMERCIAL TAXES , LOCAL VAT OFFICE -220 , 

OLD MAMCOS BUILDING , KOTE ROAD , SHIMOGA 

NOTIFICATION 
Notified Authority Under Rule 6 (i) of the CST (Karnataka) Rules 1957 

No. ACCT/LVO - 220/ CR - 17 /09-10 , Dated :22nd December, 2009 
By virtue of the provisions of Rule 12 (2 ) of the CST (Registration & Turnover) Rules 1957 and 
Rule 6 (e ) and 6 (i) of CST (Karnataka ) Rules 1957 , it is hereby notified for general public that the 
declaration in Form - C described below is declared to be absolute and Invalid . 

Number Name and address Registration The Address of the Date of Whether 
(including of the dealer to Certificate No . dealer to whom the issue of Lost/ 

code No.) of whom declaration of the dealer declaration is Forms by Stolen / 
declaration Forms Forms/ is /are issued under CST are sent the dealer Destroyed 
Lost/ Destroyed by the department, Act 1956 
or stolen with date of “ C ” 

Form issue 
" C " Forms M /s Techno TIN No : M / s L .G . 

01.01. 2008 Lost at Bill No. 
SI.No. TCK -R Services, Roy | 29710231306 Equipments 

the 311 /27002404 
4401639 in Complex, 1st Floor, 

Singanallur, 

sellers Dated :23. 08 .2007 
Original and L .L. R . Road , 

Coimbatore , Tamil 

end while for Rs. 59231 = 00 
Duplicate Shimoga . 

Nadu , TIN No: 

traveling 
Date of issue: 

33951880011 

in two 
01.01. 2008 

wheeler 

M . T . PUTTARAMU 
PR - 1374 

Assistant Commissioner of Commercial Taxes , 

LVO - 220 , Shimoga . 


Remarks 


N 


೩೭೭ 


ಭಾಗ - ೩ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧, ೨೦೧೦ 

ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರ ಕಛೇರಿ, ಶಿವವ 
ನಂ . ಕ್ರಮಾಂಕ : ಡಿಆರ್‌ಎಸ್ / ಎಲ್‌ಕ್ಯೂಡಿ/ 41 /2009 - 10 /1338, ದಿನಾಂಕ:21ನೇ ಡಿಸೆಂಬರ್, 2009 
ವಿಷಯ : ನಗರಸಭೆ ನೌಕರರ ಬಳಕೆದಾರರ ಸಹಕಾರ ಸಂಘ ನಿ., ಶಿವಮೊಗ್ಗ ಸಂಘವನ್ನು ಸಮಾಪನೆಗೊಳಿಸುವ 


ಬಗ್ಗೆ. 


ಉಲ್ಲೇಖ:1) ಸ. ಸಂಘಗಳ ಸಹಾಯಕ ನಿಬಂಧಕರು , ಶಿವಮೊಗ್ಗ ಉಪವಿಭಾಗ, ಶಿವಮೊಗ್ಗರವರ ಪತ್ರ ಸನಿ24/ 

ಸಮಾಪನೆ / ಸಿಆರ್ - 39 / 09 - 10/555 / ದಿನಾಂಕ:22.10 .2009 . 

2) ಸಂಘದ ವಿಶೇಷಾಧಿಕಾರಿಗಳ ನಡವಳಿ ದಿನಾಂಕ:15 .09. 2009. 
ಪ್ರಸ್ತಾವನೆ : 

ನಗರಸಭೆ ನೌಕರರ ಬಳಕೆದಾರರ ಸಹಕಾರ ಸಂಘ ನಿ .ಶಿವಮೊಗ್ಗ ಈ ಸಹಕಾರ ಸಂಘವು ಸ.ಸಂಘಗಳ ಸಹಾಯಕ 
ನಿಬಂಧಕರು, ಶಿವಮೊಗ್ಗ ಉಪವಿಭಾಗ, ಶಿವಮೊಗ್ಗರವರ ಆದೇಶ ಸನಿಶಿ/24/ ನೊಂದಣಿ/ಆರ್‌ಜಿಎನ್‌ /043/ 26283 /1999 
2000 ದಿನಾಂಕ:18.06.1999 ರನ್ವಯ ನೊಂದಣಿಯಾಗಿದ್ದು, ಕಾರ್ಯವ್ಯಾಪ್ತಿಯು ತಾಲ್ಲೂಕಿಗಿಂತ ಕಡಿಮೆ ಇರುತ್ತದೆ. 
ಹೊಂದಿರುತ್ತದೆ. ಈ ಸಹಕಾರ ಸಂಘವು ನೊಂದಣಿಯಾದ ನಂತರ ಉಪನಿಯಮಗಳ 12 ಉದ್ದೇಶಗಳ ಪೈಕಿ ಕೇವಲ ಒಂದು 
ಉದ್ದೇಶದಂತೆ ಭಾಗಶಃ ಕಾರ್ಯವನ್ನು ನಿರ್ವಹಿಸಿದ್ದು, ಆಡಳಿತ ಮಂಡಳಿಯವರ ನಿರಾಸಕ್ತಿಯಿಂದ ಕಳೆದ 2 ವರ್ಷಗಳಿಂದ 
ಯಾವುದೇ ವ್ಯವಹಾರವನ್ನು ಮಾಡದೇ ಸಂಘವು ಸ್ಥಗಿತಗೊಂಡಿರುತ್ತದೆ. 2001- 02ನೇ ಸಾಲಿನಿಂದ ಆಡಿಟ್ ಆಗಿರುವುದಿಲ್ಲ. 
ವಿಶೇಷಾಧಿಕಾರಿಯವರ ಅವಧಿಯಲ್ಲಿ ಸಂಘದ ವ್ಯವಹಾರವನ್ನು ಪ್ರಾರಂಭಿಸಲು ಪ್ರಯತ್ನಿಸಿದ್ದು ಯಾವುದೇ ಸದಸ್ಯರು ಆಸಕ್ತಿ 

ಸಂಘವನ್ನು ಸಮಾಪನೆಗೊಳಿಸಲು ದಿನಾಂಕ:15. 09 . 2009 ರಂದು ವಿಶೇಷಾಧಿಕಾರಿಗಳು 

ಹಾಗೂ ಉಲ್ಲೇಖದ ಮೂಲಕ ಸಹಾಯಕ ನಿಬಂಧಕರು ಸಮಾಪನೆಗೊಳಿಸುವುದು ಸೂಕ್ತವೆಂದು 
ಶಿಫಾರಸ್ಸು ಮಾಡಿರುತ್ತಾರೆ . ಪ್ರಯುಕ್ತ ಸಂಘವನ್ನು ಸಮಾಪನೆಗೊಳಿಸುವುದು ಸೂಕ್ತವೆಂದು ಪರಿಗಣಿಸಿ ಈ ಕೆಳಕಂಡಂತೆ ಆದೇಶ 
ಹೊರಡಿಸಲಾಗಿದೆ. 

ಆದೇಶ 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72 (2) ರನ್ವಯ ಮತ್ತು ಕರ್ನಾಟಕ ಸರ್ಕಾರದ ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ /69/ ಸಿಎಲ್ಎಂ/ ದಿನಾಂಕ:21. 11.2001ರಲ್ಲಿ ದತ್ತವಾದ ಅಧಿಕಾರದನ್ವಯ , ಸಿ.ಎನ್. ದೇವರಾಜ್ , ಸಹಕಾರ 
ಸಂಘಗಳ ಉಪನಿಬಂಧಕರು, ಶಿವಮೊಗ್ಗ ಜಿಲ್ಲೆ , ಶಿವಮೊಗ್ಗ ಆದ ನಾನು , ನಗರಸಭೆ ನೌಕರರ ಬಳಕೆದಾರರ ಸಹಕಾರ ಸಂಘ 
ನಿ.ಶಿವಮೊಗ್ಗ ಈ ಸಂಘವನ್ನು ಸಮಾಪನೆಗೊಳಿಸಿ ಆದೇಶಿಸಿರುತ್ತೇನೆ. ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 
73ರನ್ವಯ ಸಮಾಪನಾಧಿಕಾರಿಯಾಗಿ ಶ್ರೀ ಶ್ರೀನಿವಾಸ , ಹಿರಿಯ ನಿರೀಕ್ಷಕರು, ಸಹಕಾರ ಸಂಘಗಳ ಉಪನಿಬಂಧಕರ ಕಛೇರಿ, 
ಶಿವಮೊಗ್ಗ ಇವರನ್ನು ನೇಮಕ ಮಾಡಲಾಗಿದೆ. ಸಮಾಪನಾಧಿಕಾರಿಯವರು ಈ ಆದೇಶದ 30 ದಿನಗಳೊಳಗಾಗಿ ಸಂಘದ 
ಪ್ರಭಾರವನ್ನು ಪಡೆದು ನಡವಳಿಕೆ ನಡೆಸತಕ್ಕದ್ದು. 

ಈ ಆದೇಶವನ್ನು ಈ ದಿನ ದಿನಾಂಕ ಇಪ್ಪತ್ತೊಂದನೇ ಡಿಸೆಂಬರ್ 2009ರಂದು ಸ್ವಸಹಿ ಮತ್ತು ಕಛೇರಿ 
ಮೊಹರಿನೊಂದಿಗೆ ಹೊರಡಿಸಲಾಗಿದೆ. 

ಸಿ. ಎನ್. ದೇವರಾಜ್ 
ಪಿ .ಆರ್.1371 

ಸಹಕಾರ ಸಂಘಗಳ ಉಪನಿಬಂಧಕರು, 

ಶಿವಮೊಗ್ಗಜಿಲ್ಲೆ, ಶಿವಮೊಗ್ಗ. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರ ಕಛೇರಿ, ಶಿವಮೊಗ್ಗ ಜಿಲ್ಲೆ , ಶಿವಮೊಗ್ಗ 
ನಂ . ಕ್ರಮಾಂಕ: ಡಿಆರ್‌ಎಸ್/ ಎಲ್ ಡಿ/ 42 / 2007 - 08/ 1340, ದಿನಾಂಕ :18ನೇ ಡಿಸೆಂಬರ್ , 2009 
ವಿಷಯ : ಸಣ್ಣ ನೀರಾವರಿ ನೀರು ಬಳಕೆದಾರರ ಸ.ಸಂಘ ನಿ.ಚೋರಡಿ - 2, ಶಿವಮೊಗ್ಗ ಸಂಘವನ್ನು 

ಸಮಾಪನೆಗೊಳಿಸುವ ಬಗ್ಗೆ. 
ಉಲ್ಲೇಖ:1) ಈ ಕಛೇರಿಯ ನೋಟಿಸ್ ಸಂಖ್ಯೆ: ಡಿಆರ್‌ಎಸ್/ಸಮಾಪನೆ/ 05 /2008 - 09 , ದಿನಾಂಕ:01.12.2008. 

2) ಸ. ಸಂ . ಸಹಾಯಕ ನಿಬಂಧಕರು , ಶಿವಮೊಗ್ಗರವರ ಪತ್ರ ಸನಿ24/ಸಮಾಪನೆ /78 /08 - 09 /1233/ 

ದಿನಾಂಕ: 04 .02.2009. 
ಪ್ರಸ್ತಾವನೆ : 

ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ .ಚೋರಡಿ - 2 ಶಿವಮೊಗ್ಗ, ಶಿವಮೊಗ್ಗ ತಾಲ್ಲೂಕು ಈ 
ಸಹಕಾರ ಸಂಘವು ಸ. ಸಂಘಗಳ ಸಹಾಯಕ ನಿಬಂಧಕರು , ಶಿವಮೊಗ್ಗ ಉಪವಿಭಾಗ, ಶಿವಮೊಗ್ಗರವರ ಆದೇಶ 


೩೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧, ೨೦೧೦ 

ಭಾಗ - ೩ 
ಸನಿಶಿ/24 / ನೊಂದಣಿ| ಆರ್‌ಜಿಎನ್‌/098 / 28666 /2000 - 01 ದಿನಾಂಕ:30 .12.2000 ರನ್ವಯ ನೊಂದಣಿಯಾಗಿದ್ದು, 
ಕಾರ್ಯವ್ಯಾಪ್ತಿಯು ತಾಲ್ಲೂಕಿಗಿಂತ ಕಡಿಮೆ ಇರುತ್ತದೆ ಸಂಘವನ್ನು ನಡೆಸಲು ಸದಸ್ಯರು ಆಸಕ್ತಿ ತೋರುತ್ತಿಲ್ಲವಾದ್ದರಿಂದ 
ಸಂಘವನ್ನು ಸಮಾಪನೆಗೊಳಿಸಲು ದಿನಾಂಕ:13 .11. 2009 ರಂದು ನಡೆದ ಸಂಘದ ಆಡಳಿತಮಂಡಳಿ ಸಭೆಯಲ್ಲಿ 
ತೀರ್ಮಾನಿಸಲಾಗಿದ್ದು ಈ ಸಹಕಾರ ಸಂಘವು ನೊಂದಣಿಯಾದ ನಂತರ ಉಪನಿಯಮಗಳ ಉದ್ದೇಶಗಳಿಗನುಗುಣವಾಗಿ 
ಕಾರ್ಯನಿರ್ವಹಿಸದೇ ಸ್ಥಗಿತಗೊಂಡ ಕಾರಣ ಮತ್ತು ಸಂಘದ ನೊಂದಣಿಯಾಗಿರುವ ಉಪನಿಯಮಗಳ 
ಉದ್ದೇಶಗಳಿಗನುಗುಣವಾಗಿ ಕಾರ್ಯನಿರ್ವಹಿಸದೆ ಸ್ಥಗಿತಗೊಂಡಿದೆಯೆಂದು, ವಾರ್ಷಿಕ ಮಹಾಸಭೆ ಹಾಗೂ ಆಡಳಿತ ಮಂಡಳಿ 
ಸಭೆ ನಡೆಸದೆ ಇರುವ ಕಾರಣ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಶಿವಮೊಗ್ಗ ಇವರು ಶಿಫಾರಸ್ಸು ಮಾಡಿದ್ದರ 
ಮೇರೆಗೆ ಉಲ್ಲೇಖ (1) ರ ಈ ಕಛೇರಿಯಿಂದ ಸಂಘದ ನಿರ್ದೆಶಕರುಗಳಿಗೆ ಕಾರಣ ಕೇಳಿ ನೋಟೀಸು ನೀಡಲಾಗಿತ್ತು. ಸಂಘದ 
ನಿರ್ದೆಶಕರುಗಳು ನೋಟೀಸಿಗೆ ಉತ್ತರವನ್ನು ನಿಗದಿತ ಅವಧಿಯೊಳಗೆ ಸಲ್ಲಿಸಿರುವುದಿಲ್ಲ. ಆದ್ದರಿಂದ ನಿರ್ದೆಶಕರುಗಳು 
ಸಂಘವನ್ನು ನಡೆಸಲು ಆಸಕ್ತಿ ಹೊಂದಿರುವುದಿಲ್ಲವೆಂಬುದು ದೃಢಪಟ್ಟಿದೆ. ಪ್ರಯುಕ್ತ ಸಂಘವನ್ನು ಸಮಾಪನೆಗೊಳಿಸುವುದು 
ಸೂಕ್ತವೆಂದು ಪರಿಗಣಿಸಿ ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಆದೇಶ 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72 ( 2) ರನ್ವಯ ಮತ್ತು ಕರ್ನಾಟಕ ಸರ್ಕಾರದ ಅಧಿಸೂಚನೆ 
ಸಂಖ್ಯೆ : ಸಿಎಂಡಬ್ಲ್ಯೂ /69/ ಸಿಎಲ್ಎಂ/ ದಿನಾಂಕ:21.11.2001ರಲ್ಲಿ ದತ್ತವಾದ ಅಧಿಕಾರದನ್ವಯ, ಸಿ.ಎನ್.ದೇವರಾಜ್, ಸಹಕಾರ 
ಸಂಘಗಳ ಉಪನಿಬಂಧಕರು, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ಆದ ನಾನು, ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ 
ಸಂಘ ನಿ. ಚೋರಡಿ- 2 , ಶಿವಮೊಗ್ಗ, ಶಿವಮೊಗ್ಗ ತಾಲ್ಲೂಕು ಈ ಸಂಘವನ್ನು ಸಮಾಪನೆಗೊಳಿಸಿ ಆದೇಶಿಸಿರುತ್ತೇನೆ. ಕರ್ನಾಟಕ 
ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 73ರನ್ವಯ ಸಮಾಪನಾಧಿಕಾರಿಯಾಗಿ ಶ್ರೀ ಮಹೇಶ್‌ಬಾಬು, ನಿರೀಕ್ಷಕರು ಇವರನ್ನು 

ಮಾಡಲಾಗಿದೆ. ಸಮಾಪನಾಧಿಕಾರಿಯವರು ಈ ಆದೇಶದ 30 ದಿನಗಳೊಳಗಾಗಿ ಸಂಘದ ಪ್ರಭಾರವನ್ನು ಪಡೆದು 
ನಡವಳಿಕೆ ನಡೆಸತಕ್ಕದ್ದು. 

ಈ ಆದೇಶವನ್ನು ಈ ದಿನ ದಿನಾಂಕ ಹದಿನೆಂಟನೇ ಡಿಸೆಂಬರ್ 2009ರಂದು ಸ್ವಸಹಿ ಮತ್ತು ಕಛೇರಿ 
ಮೊಹರಿನೊಂದಿಗೆ ಹೊರಡಿಸಲಾಗಿದೆ. 

ಸಿ.ಎನ್ . ದೇವರಾಜ್ 
ಪಿ .ಆರ್.1372 

ಸಹಕಾರ ಸಂಘಗಳ ಉಪನಿಬಂಧಕರು, 

ಶಿವಮೊಗ್ಗಜಿಲ್ಲೆ, ಶಿವಮೊಗ್ಗ. 
GOVERNMENT OF KARNATAKA 
DIRECTORATE OF ECONOMICS AND STATISTICS , BANGALORE- 1 

Consumer Price Index Numbers For Industrial Workers 
No. DES 08 PWX 2009 

Month : October, 2009 
State : Karnataka 

Base : 1987 - 88 = 100 

Date : 23 - 12 - 2009 
Group /Sub -Group Bellary Bhadra- Davan Dan 

Gul Hari Hassan 

Man Rai Tum 
gere deli barga 

dyagalore chur 
_ 2 3 - 4 

- 7 | 8 | 9 | 10 11 . 12 
FOOD : 
( a) Cereals & | 599 | 679 | 648 | 552 | 492 

669 
Products 
( b ) Pulses & | 672 705 | 708 | 795 

| 695 | 602 729 | | 

690 
Products 
(c ) Oil & Fats 

- 300 | 273 276 | 288 296 

264 
( d) Meat, Fish & 627 607 | 616 | 517 | 637 567 | 487 || 

680 | | 521 
Eggs 
( e) Milk & | 395 | 371 | 410 | 390 | 412 | 427 | 371 | 423 | 356 

360 
Products 
(f) Condiments & | 425 | 489 | 691 | 565 

| 381 | 451 | 458 | 476 551 | 462 
Spices 
(9) Vegetables & 653 | 513 | 709 | 710 
Fruits 


Man 


vathi 


har 


kur 


_ 5 


| 


575 


647 


477 


726 


662 


284 


251. 


563 


788 


549 


550 


518 


643 


226 


Tum 


Rai 
chur 
11 


kur 


12 


507 


495 


564 


593 


497 


502 


494 


493 


579 


543 


1 


. 


377 


506 


287 - 

ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧ , ೨೦೧೦ 
Group /Sub -Group Bellary Bhadra- Davan Dan Gul Hari Hassan Man Man 
vathi gere deli barga har 

dya galore 
2 3 4 5 6 7 8 9 10 
| (h ) Other Food | 483 565 526 566 | 525 | 470 | 461 439 | 380 
FOOD GROUP 536 

550 

502494 556 493 
INDEX 
Pan , Supari , 443 523 564 395 370 | 568 506 345 | 322 
Tobacco & 

Intoxicants 
III. Fuel & Light 337 383424527463 387 377 409 336 
IV . Housing 100 100 100 100 100 100 100 

100 
Clothing, Bedding 274 270 393 334 257 

243 
& Footwear 
VI. MISCELLANEOUS: 663 815 386 436 253 

456 431 | 329 
(a ) Medical Care 
(b) Education , 419 455 807 

454 469 369 354657 
Recreation & 

Amusement 
(c ) Transport & 422 496 408 397 597 531 453 569 464 
Communication 
(d ) Personal Care 331 332 

| 329 361 296 | 334 328 360 
& effects 
( e ) Others 394 

366 297 
Miscellaneous 439 442 470 

389 340 


603 
100 
580 


319 
100 
233 


V. 


273 


428 


| 253 | 45 


426 


242 


508 


546 


393 


449 


298 


308 


405 


320 


454 
409 


281 
346 


371 


Group 


379 


8 . 26 


8 .56 


7 .92 


9 . 31 


GENERAL INDEX 433 446 | 472 | 455 | 404 392 417 445 407 495 
To convert to 7.39 9. 19 8 .27 

8. 26 8.56 9.25 7.92 9.31 
Base 1960 
Multiply by 
Linking Factor. 

For Director. 
Government of India 
Ministry of Labour and Employment 
Labour Bureau 

Cleremont , Shimla -171004 

Dated :2nd December, 2009 
CONSUMER PRICE INDEX NUMBERS FOR INDUSTRIAL WORKERS ON BASE - 2001 = 100 
State : Karnataka 

Dated : 

Month /Year: 10 / 2009 
Group/Sub -group 

Bangalore Belgaum Hubli -Dharwar Mercara Mysore 

2 L 3 


Food Sub -Groups 


( a ) Cereals & Products 


201 


193 


178 


192 


(b ) Pulses & Products 


246 


265 


229 


229 


(c ) Oils & Fats 


163 


158 


162 


149 


195 


179 
257 
170 
208 
139 
165 
229 


205 


177 


(d ) Meat, Fish & Eggs 
(e ) Milk & Milk Products 


191 


148 


120 


152 


(f) Condiments & Spices 
(g) Vegetables & Fruits 


187 
183 


175 
209 


143 
156 
169 


196 
179 


೩೮೦ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ ಜನವರಿ ೨೧ , ೨೦೧೦ 


ಭಾಗ- ೩ 


Group/ Sub - group 


Bangalore 


Belgaum 


Hubli-Dharwar 


Mercara 


Mysore 


6 


188 


179 


174 


180 


( h ) Other Food 
I. FOOD GROUP 


191 
178 


189 


185 


185 


183 


Il-Pan , Supari, Tobacco & Intoxicants 


152 


164 


172 
124 
179 


132 
221 . 


III-Fuel & LightGroup 
IV -Housing Group 


146 


156 
140 
156 
117 


139 
180 


113 


169 


V -Clothing, Bedding & Footwear 


107 


119 


128 


107 


Miscellaneous Sub - groups : 


(a )Medical Care 


166 


166 


144 


157 


145 


142 


144 


156 


168 


119 


(b ) Education , Recreation & Amusement 
(c ) Transport & Communication 


197 


188 


184 


160 


169 


(d ) Personal Care & effects 


150 


143 


152 


140 


147 


(e ) Others Miscellaneous Itemes 


178 


160 


156 


175 


VI. Miscellaneous Group 


158 


155 


147 


Centre Index 


173 


| 176 
| 167 | 160 

169 171 . 166 

166 

HARITA SABHARWAL 
PR -1375 

DEPUTY DIRECTOR . 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 

* ಅಧಿಸೂಚನೆ 
ಸಂಖ್ಯೆ: ಸಿಐ 372 ಎಸ್ ಪಿ 2007, ಬೆಂಗಳೂರು, ದಿನಾಂಕ: 22ನೇ ಡಿಸೆಂಬರ್, 2009 

1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆಯ ವಿಧಿ 4ರ ಮೇರೆಗೆ 
ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆಯ (1966 ಕರ್ನಾಟಕ ಕಾಯ್ದೆ 18 , 1966) ಕಲಂ 3(1) ಹಾಗೂ 
1(3) ರ ಮೇರೆಗೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಐ 336 ಎಸ್ ಪಿಕ್ಯೂ 2006, ಬೆಂಗಳೂರು ದಿನಾಂಕ:06.10.2006 ರಾಜ್ಯ 
ಪತ್ರದಲ್ಲಿ ದಿನಾಂಕ:06.10. 2006 ಮತ್ತು 28(1) ರ ಅಧಿಸೂಚನೆ ಸಂಖ್ಯೆ: ಸಿಐ 336 ಎಸ್‌ಪಿಕ್ಯೂ 2006, ಬೆಂಗಳೂರು 
ದಿನಾಂಕ: 06.10 . 2006 ರಾಜ್ಯ ಪತ್ರದಲ್ಲಿ ದಿನಾಂಕ:06.10 . 2006ರಂದು ಪ್ರಕಟವಾಗಿದ್ದು, ಈ ಕೆಳಗಿನ ಅನುಸೂಚಿಯಲ್ಲಿ 
ಕಾಣಿಸಿರುವ ಶಿವಮೊಗ್ಗ ಜಿಲ್ಲೆ, ಶಿಕಾರಿಪುರ ತಾಲ್ಲೂಕು, ಸಂಡ ಗ್ರಾಮಗಳ ಅಂಕಣ - 3ರಲ್ಲಿ ಕಾಣಿಸಿರುವ ಜಮೀನಿನಲ್ಲಿ 
ಹೊಂದಿಕೊಂಡಂತೆ ಅಂಕಣ -4 ರಲ್ಲಿರುವ ವಿಸ್ತೀರ್ಣ ಹಾಗೂ ಅಂಕಣ -5ರಲ್ಲಿ ಕಾಣಿಸಿರುವ ಚಕ್ಕುಬಂದಿಗಳನ್ನು ಒಳಗೊಂಡ 
ಪ್ರದೇಶಗಳ ( ಹಿಂದು ಮುಸ್ಲಿಂ ಬಾಂಧವರ ದೇವಸ್ಥಾನ ಹಾಗೂ ಪ್ರಾರ್ಥನಾ ಮಂದಿರ/ ಕೈಗಾರಿಕಾ ಪ್ರದೇಶಕ್ಕೆ ಸೂಕ್ತವಲ್ಲದ/ ತರಿ 
ಜಮೀನಾಗಿರುವ ಕಾರಣ / ಆಯಕಟ್ಟಿಗೆ ಹೊಂದಿಕೊಂಡಂತೆ ಇರದೇ ಇರುವ) ಜಮೀನುಗಳನ್ನು ಕರ್ನಾಟಕ ಕೈಗಾರಿಕಾ 
ಪ್ರದೇಶಾಭಿವೃದ್ಧಿ ಕಾಯ್ದೆ 1966ರ ಕಲಂ 4ರನ್ವಯ ದತ್ತವಾದ ವಿಹಿತವಾಗಿರುವ ಅಧಿಕಾರದ ಮೇರೆಗೆ ಕೈಗಾರಿಕಾ ಪ್ರದೇಶದಿಂದ 
ಕೈಬಿಡಲಾಗಿದೆ ಎಂದು ಈ ಮೂಲಕ ಘೋಷಿಸಲಾಗಿದೆ. 


ಶೆಡ್ಯೂಲ್ 


ಜಿಲ್ಲೆ: ಶಿವಮೊಗ್ಗ 
ಹೋಬಳಿ : ಕಸಬಾ 
ಗ್ರಾಮದ ಹೆಸರು 


ಸರ್ವೆ 
ನಂಬರ್ 
90 


ವಿಸ್ತೀರ್ಣ 
ಎ - ಗುಂ 
2 - 19 
9 - 37 


ಸಂಡ 


ಉತ್ತರ 

91 
98 


ತಾಲ್ಲೂಕು: ಶಿಕಾರಿಪುರ 
ಗ್ರಾಮ : ಸಂಡ 

ಚಕ್ಕುಬಂದಿ 
ಪೂರ್ವ ದಕ್ಷಿಣ ಪಶ್ಚಿಮ 
ದಾರಿ 

| ಗ್ರಾಮಗಡಿ | ಗ್ರಾಮಗಡಿ 
| 97 | ಮಜಿರೆ ಹೊಸ | 95 

ಕೊಪ್ಪಲು 
106 , 107 , | ಗ್ರಾಮ ಗಡಿ | ಗ್ರಾಮ ಗಡಿ 
- 109 
| 112 , 113 111 ಗ್ರಾಮ ಗಡಿ 

125 1125 127 


2 - 36 


5. | 


114 

2 - 37 | 137 , 115 
| 1261 - 01T129 


* 
) 
| 
6 


209 | 


210 , 


| 
ಹ 
| 
ag 


99 


89 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧ , ೨೦೧೦ 

೩೮೧ . 
ಗ್ರಾಮದ ಹೆಸರು ಸರ್ವೆ ವಿಸ್ತೀರ್ಣ 

- ಚಕ್ಕುಬಂದಿ 
ನಂಬರ್ ಎ - ಗುಂ 

ಉತ್ತರ | ಪೂರ್ವ | ದಕ್ಷಿಣ ಪಶ್ಚಿಮ 
206 . 3 - 03 205 | 207 

131 

ದಾರಿ 
1 - 00 203, 202 | 210 , 211 131 

209 
212 1 - 24 199 , 198 | 213 , 214 131 

211 
214 1 - 20 222 215 213 

212 
246 1 - 16 ಮಜಿರೆ 

ಗ್ರಾಮ ಗಡಿ 
ಹೊಸ 

ಕೊಪ್ಪಲು 
ಒಟ್ಟು 

27 - 33 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ. ಎಂ . ವೀರಯ್ಯ 
ಪಿ . ಆರ್ . 1376 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಕೈ . ಅ.) 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 

ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಬೆಂಗಳೂರು 1ನೇ ವಲಯ ಹಾಗೂ ವಸೂಲಾಧಿಕಾರಿಗಳು ಬೆಂಗಳೂರು, 
ನಂ .146 , 3ನೇ ಮುಖ್ಯ ರಸ್ತೆ, 8ನೇ ಅಡ್ಡರಸ್ತೆ , ಮಾರ್ಗೋಸಾ ರಸ್ತೆ , ಮಲ್ಲೇಶ್ವರಂ , ಬೆಂಗಳೂರು- 03 ಇವರ 

ನಡವಳಿಕೆಗಳು 
ವಿಷಯ : ಮಹಿಳಾ ಕೋ - ಆಪರೇಟಿವ್ ಬ್ಯಾಂಕ್ ಲಿ., ಬನಶಂಕರಿ ಶಾಖೆ, ಬೆಂಗಳೂರು ಇದರ ಅಮಲ್ದಾರಿ ಅರ್ಜಿ 

ಸಿಇಪಿ ಸಂಖ್ಯೆ: ಎಆರ್‌ 44 / 440 / 2006 - 07ಕ್ಕೆ ಸಂಬಂಧಪಟ್ಟಂತೆ ಸ್ಥಿರಾಸ್ತಿಯನ್ನು 1960ನೇ ಕರ್ನಾಟಕ 

ಸಹಕಾರ ಸಂಘಗಳ ನಿಯಮಗಳ ನಿಯಮ 38 ( 6) ( ಎ) ರನ್ವಯ ಮಾರಾಟ ಸ್ಥಿರೀಕರಣಗೊಳಿಸುವ ಬಗ್ಗೆ . 
ಉಲ್ಲೇಖ: 1) ದಾವಾ ಸಂಖ್ಯೆ: ಜೆಆರ್‌ಡಿ/ ಯುಬಿಎಫ್/ 129 /2006 - 07. 

2) ಅಮಲ್ದಾರಿ ಅರ್ಜಿ ಸಂಖ್ಯೆ: ಎಆರ್‌ 44 /1440 / 2006 - 07. 

3) ಮಾರಾಟಾಧಿಕಾರಿಯವರ ವರದಿ ದಿನಾಂಕ:17.12 .2009. 
ಪ್ರಸ್ತಾವನೆ: 

ಶ್ರೀ ಕೆ.ಎಸ್‌. ವೀರೇಂದ್ರಕುಮಾರ್ ಬಿನ್ ಲೇಟ್ ಕೆ. ಬಿ . ಸುರೇಂದ್ರನಾಥ್ ನಂ .183, 5ನೇ ಮುಖ್ಯ ರಸ್ತೆ, 50 ಅಡಿ ರಸ್ತೆ, 
ಅವಲಹಳ್ಳಿ ಬಿಡಿಎ ಲೇಔಟ್, ಬನಶಂಕರಿ 3ನೇ ಹಂತ ವಾರ್ಡ್ ನಂ .54, ಬೆಂಗಳೂರು- 85 , ಇವರು ಮಹಿಳಾ 
ಕೋ - ಆಪರೇಟಿವ್ ಬ್ಯಾಂಕ್ ಲಿ., ಬನಶಂಕರಿ ಶಾಖೆ, ಬೆಂಗಳೂರು ಈ ಬ್ಯಾಂಕಿನಿಂದ ದಿನಾಂಕ:15. 11. 2005 ರಂದು 
ರೂ . 45,00 ,000 = 00 (ರೂಪಾಯಿ ನಲವತ್ತೈದು ಲಕ್ಷಗಳು ಮಾತ್ರ) ಗಳನ್ನು ಸ್ಥಿರಾಸ್ತಿ ಅಡಮಾನ ಮಾಡಿ ಸಾಲವಾಗಿ ಪಡೆದು 
ಬ್ಯಾಂಕಿನ ಸಾಲ ಮಂಜೂರಾತಿಯ ಷರತ್ತು ಮತ್ತು ನಿಯಮಗಳ ಪ್ರಕಾರ ಸಾಲವನ್ನು ಮರುಪಾವತಿಸಲು ವಿಫಲರಾಗಿ 
ಸುಸ್ತಿದಾರರಾದ ಕಾರಣ ಸಾಲ ವಸೂಲಾತಿಗಾಗಿ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 70ರನ್ವಯ ಸಹಕಾರ 
ಸಂಘಗಳ ಸಂಯುಕ್ತ ನಿಬಂಧಕರು ( ನಿ -441) ದಾವಾ ಪಂಚಾಯ್ತಿನ್ಯಾಯಾಲಯ , ಕ. ರಾ . ಸ. ಪ. ಬ್ಯಾಂಕುಗಳ ಮಹಾಮಂಡಳ 
ನಿ., ಬೆಂಗಳೂರು ಇವರ ನ್ಯಾಯಾಲಯದಲ್ಲಿ ದಾವಾ ಸಂಖ್ಯೆ : ಜೆಆರ್‌ಡಿ/ ಯುಬಿಎಫ್/729 /2006 -07 ರಂತೆ ದಾವಾ ಹೂಡಿ 
ಆದೇಶ ಪಡೆದಿದ್ದರೂ ಸಾಲದ ಬಾಕಿ ವಸೂಲಾತಿಯಾಗಿರುವುದಿಲ್ಲ. 

ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು ( ನಿ - 441) ದಾವಾ ಪಂಚಾಯ್ತಿ ನ್ಯಾಯಾಲಯ , ಕ. ರಾ .ಸ. ಪ. ಬ್ಯಾಂ . ಮ . 
ನಿಯಮಿತ, ಬೆಂಗಳೂರು ಇವರ ನ್ಯಾಯಾಲಯದಿಂದ ಪಡೆದ ಡಿಕ್ರಿ ಆದೇಶದನ್ವಯ ಮಹಿಳಾ ಸಹಕಾರ ಬ್ಯಾಂಕಿನ ಪ್ರಧಾನ 
ವ್ಯವಸ್ಥಾಪಕರು , ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 1960ರ ನಿಯಮ 34 (1) ರನ್ವಯ ಸಹಕಾರ ಸಂಘಗಳ 
ಸಹಾಯಕ ನಿಬಂಧಕರು ಬೆಂಗಳೂರು 1ನೇ ವಲಯ ಹಾಗೂ ವಸೂಲಾಧಿಕಾರಿಗಳು, ಬೆಂಗಳೂರು, ನಂ .146, 3ನೇ 
ಮುಖ್ಯರಸ್ತೆ, 8ನೇ ಅಡ್ಡರಸ್ತೆ, ಮಾರ್ಗೋಸಾ ರಸ್ತೆ, ಮಲ್ಲೇಶ್ವರಂ , ಬೆಂಗಳೂರು- 03 ಇವರ ಕಛೇರಿಯಲ್ಲಿ 
ಸಿ. ಇ. ಪಿ.ಸಂಖ್ಯೆ : ಎಆರ್‌44 / 440/ 2006 - 07 ರಂತೆ ಅಮಲ್ಲಾರಿ ಅರ್ಜಿ ದಾಖಲು ಮಾಡಲಾಗಿತ್ತು. ತದನಂತರ ಸದರಿ ಶ್ರೀ 
ಕೆ.ಎಸ್. ವೀರೇಂದ್ರಕುಮಾರ ಮತ್ತು ಅವರ ಪತ್ನಿ ಶ್ರೀಮತಿ ಉಷಾರಾಣಿರವರು ದೈವಾಧೀನರಾದದ್ದರಿಂದ ಇವರುಗಳ ಕಾನೂನು 
ರೀತ್ಯಾ ವಾರಸುದಾರರಾದ ಮಕ್ಕಳು ಕು . ನವ್ಯ ವಿ. ಮತ್ತು ಶ್ರೀಮತಿ ರಮ್ಯ ವಿ. ಅಲಿಯಾಸ್ ರಮ್ಯಾ ಭಟ್ ಇವರುಗಳನ್ನು 


೩೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧, ೨೦೧೦ 

ಭಾಗ - ೩ 
ಅಮಲ್ಲಾರಿ ಅರ್ಜಿಯಲ್ಲಿ ಎದುರು ಅರ್ಜಿದಾರರನ್ನಾಗಿ/ ಬಾಕಿದಾರರನ್ನಾಗಿ ಮಾಡಲಾಗಿತ್ತು. ಸದರಿ ಅಮಲ್ದಾರಿ ಅರ್ಜಿಯನ್ನು 
ಬ್ಯಾಂಕಿನ ಮಾರಾಟಾಧಿಕಾರಿಯವರಿಗೆ ವಹಿಸಲಾಗಿತ್ತು. ಸದರಿ ಮಾರಾಟಾಧಿಕಾರಿಯವರು ಅಂತಿಮವಾಗಿ ಅಮಲ್ದಾರಿ 
ಕ್ರಮಕೈಗೊಂಡು ಬ್ಯಾಂಕಿನ ಸಾಲಕ್ಕೆ ಆಧಾರ ಮಾಡಿದ್ದ ಈ ಕೆಳಗೆ ಕಾಣಿಸಿದ ಸ್ಥಿರಾಸ್ತಿಯನ್ನು ದಿನಾಂಕ:22.10 . 2009 ರಂದು 
ಸಾರ್ವಜನಿಕ ಹರಾಜಿಗೆ ತರಲಾಗಿತ್ತು . 

ದಿನಾಂಕ:22.10 . 2009ರಂದು ನಡೆಸಿದ ಹರಾಜಿನಲ್ಲಿ 4 ಜನ ಬಿಡ್ಡುದಾರರು ಭಾಗವಹಿಸಿದ್ದು, ಈ ಪೈಕಿ ಶ್ರೀ ಎಂ . 
ಚೆಲುವರಾಜು ಹಾಗೂ ಇತರ 4 ಜನರು ಜಂಟಿಯಾಗಿ ಸ್ಥಿರಾಸ್ತಿಯನ್ನು ಪಡೆಯಲು ನಿರ್ಧರಿಸಿದ್ದು ಅವರ ಪರವಾಗಿ ಬಿಡು 
ಮಾಡಿದ ಶ್ರೀಮತಿ ಸಿ. ನಿರ್ಮಲ, ನಂ .182, 5ನೇ ಮುಖ್ಯ ರಸ್ತೆ , 50 ಅಡಿ ರಸ್ತೆ, ಅವಲಹಳ್ಳಿ ಬಿಡಿಎ ಲೇಔಟ್, ಬನಶಂಕರಿ 
3ನೇ ಹಂತ, ಬೆಂಗಳೂರು- 85 ಇವರು ರೂ .89, 65 ,000 = 00 ( ಎಂಬತ್ತೊಂಬತ್ತು ಲಕ್ಷ ಅರವತ್ತೈದು ಸಾವಿರಗಳು) ಗಳಿಗೆ 
ಬಿಡ್ಡು ಮಾಡಿದ್ದು, ಅತೀ ಹೆಚ್ಚು ಬೇಡಿಕೆ ಬಿಡ್ಡುದಾರರಾಗಿರುತ್ತಾರೆ. 

ಡಿಕ್ರಿ ಆದೇಶ ಮತ್ತು ಅಮಲ್ದಾರಿ ಅರ್ಜಿಯನ್ವಯ ಅಸಲು ರೂ .44 ,74,813 = 00 ಗಳು ಬಡ್ಡಿ ಮತ್ತು ಇತರೆ ವೆಚ್ಚಗಳು 
ರೂ .17, 25,187 = 00 ಒಟ್ಟು ರೂ .62,00,000 = 00 ಗಳು ಬ್ಯಾಂಕಿಗೆ ಬರಬೇಕಾಗಿರುತ್ತದೆ. ರೂ .89,65,000 = 00ಗಳ ಅತೀ 
ಹೆಚ್ಚಿನ ಬಿಡ್ಡುದಾರರಾದ ಶ್ರೀ ಚೆಲುವರಾಜು ಮತ್ತು ಇತರ 4 ಜನರ ಪರವಾಗಿ ಬಿದ್ದು ಮಾಡಿದ ಶ್ರೀಮತಿ ಸಿ. ನಿರ್ಮಲ ರವರು 
ಬಿಡ್ಡಿನ ಮೊತ್ತದ ಶೇಕಡಾ 15 , ರೂ .13 ,50, 000 =00 ಗಳನ್ನು ಹರಾಜಿನ ಸ್ಥಳದಲ್ಲಿಯೇ ಬ್ಯಾಂಕಿಗೆ ಪಾವತಿ ಮಾಡಿರುತ್ತಾರೆ. 
ಉಳಿಕೆ ಬಾಕಿ ಶೇ 85 % ರಷ್ಟು ಮೊತ್ತ ರೂ .76,15 , 000 =00ಗಳನ್ನು ಕೂಡ ನಿಯಮಾನುಸಾರ ನಿಗದಿತ ಅವಧಿಯಲ್ಲಿ ಪಾವತಿ 
ಮಾಡಿರುತ್ತಾರೆ. 

ಮಹಿಳಾ ಸಹಕಾರ ಬ್ಯಾಂಕಿನ ಮಾರಾಟಾಧಿಕಾರಿಯವರು ದಿನಾಂಕ: 22. 10 .2009 ರಂದು ನಡೆಸಿದ ಸಾರ್ವಜನಿಕ 
ಹರಾಜನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾನೂನು ಮತ್ತು ನಿಯಮಗಳನ್ನು ಪಾಲಿಸಿ ಹರಾಜು ಕ್ರಮವನ್ನು ನಡೆಸಿರುವುದಾಗಿ 
ಹಾಗೂ ಬ್ಯಾಂಕಿನ ಬಾಕಿದಾರರಾದ ಕು . ನವ್ಯ ವಿ . ಮತ್ತು ರಮ್ಯಾ ವಿ . ತಂದೆ ಲೇ : ಕೆ .ಎಸ್‌ .ವೀರೇಂದ್ರಕುಮಾರ್ ರವರ 
ಸ್ಥಿರಾಸ್ತಿಯನ್ನು (1) ಶ್ರೀ ಎಂ . ಚೆಲುವರಾಜು ಬಿನ್ ಗೌಡಯ್ಯ ( 2) ಶ್ರೀಮತಿ ಲಕ್ಷ್ಮಮ್ಮ, ಕೋಂ 
ಕೋಂ ಚೆಲುವರಾಜು, ( 3) ಶ್ರೀ 
ಮಹೇಶ್ ಸಿ. ಬಿನ್ ಚೆಲುವರಾಜು, ( 4) ಶ್ರೀಮತಿ ಸಿ . ನಿರ್ಮಲ ತಂದೆ ಚೆಲುವರಾಜು, ಮತ್ತು ( 5) ಶ್ರೀ ಮಂಜುನಾಥ ಸಿ. 
ಬಿನ್ ಚೆಲುವರಾಜು ರವರಿಗೆ ಜಂಟಿಯಾಗಿ ಮಾರಾಟ ಮಾಡಿರುವ ಆಸಿಯ ಹರಾಜನು ಖಾಯಂಗೊಳಿಸಬೇಕೆಂದು ಉಲ್ಲೇಖ 
( 3) ರಂತೆ ಈ ಕಛೇರಿಗೆ ಸವಿಸ್ತಾರವಾದ ವರದಿಯನ್ನು ಸಲ್ಲಿಸಿರುತ್ತಾರೆ. 

ದಿನಾಂಕ:22.10 . 2009 ರಂದು ನಡೆಸಿದ ಸ್ಥಿರಾಸ್ತಿ ಬಹಿರಂಗ ಹರಾಜಿನ ನಡವಳಿಕೆಯನ್ನು ಪರಿಶೀಲಿಸಿದಾಗ ಸದರಿ 
ಸ್ಥಿರಾಸ್ತಿ ಬಹಿರಂಗ ಹರಾಜಿನಲ್ಲಿ ಒಟ್ಟು 4 ಜನ ಬಿಡ್ಡುದಾರರು ಭಾಗವಹಿಸಿದ್ದು ಈ ಪೈಕಿ ಅತ್ಯಧಿಕ ಬಿಡ್ಡುದಾರರಾದ (1) ಶ್ರೀ 
ಎಂ . ಚೆಲುವರಾಜು ಬಿನ್ ಗೌಡಯ್ಯ ( 2) ಶ್ರೀಮತಿ ಲಕ್ಷ್ಮಮ್ಮ , ಕೋಂ ಚೆಲುವರಾಜು , (3) ಶ್ರೀ ಮಹೇಶ್ ಸಿ, ಬಿನ್ 
ಚೆಲುವರಾಜು, ( 4) ಶ್ರೀಮತಿ ಸಿ . ನಿರ್ಮಲ ತಂದೆ ಚೆಲುವರಾಜು, ಮತ್ತು (5) ಶ್ರೀ ಮಂಜುನಾಥ ಸಿ. ಬಿನ್ ಚೆಲುವರಾಜು 
ಇವರಿಗೆ ಜಂಟಿಯಾಗಿ ರೂ .89,65 ,000 = 00 ಗಳಿಗೆ ಮಾರಾಟ ಮಾಡಿರುವುದು ದಾಖಲಾತಿಗಳಿಂದ ತಿಳಿದು ಬಂದಿರುತ್ತದೆ. 
ಬಹಿರಂಗ ಹರಾಜು ನಡೆದ 30 ದಿನಗಳೊಳಗೆ ಬಾಕಿದಾರರು ವಾದಿ ಬ್ಯಾಂಕಿಗೆ ಬರಬೇಕಾದ ಸಾಲವನ್ನು ಮರುಪಾವತಿ 
ಮಾಡದಿರುವುದರಿಂದ ಮತ್ತು ಈ ಬಗ್ಗೆ ಯಾವುದೇ ಆಕ್ಷೇಪಣೆ ಸಲ್ಲಿಸದೇ ಇರುವುದರಿಂದ ದಿನಾಂಕ: 22.10.2009 ರಂದು 
ನಡೆಸಲಾದ ಸ್ಥಿರಾಸ್ತಿ ಹರಾಜನ್ನು ಖಾಯಂಗೊಳಿಸಬಹುದೆಂದು ಮಾರಾಟಾಧಿಕಾರಿಯವರು ಸಲ್ಲಿಸಿದ ವರದಿಯನ್ನು ಪರಿಶೀಲಿಸಿ 
ಮಾರಾಟಾಧಿಕಾರಿಯವರು ಕೈಗೊಂಡ ಕ್ರಮಗಳು ಕಾನೂನು ಬದ್ಧವಾಗಿದೆ ಎಂದು ಕಂಡು ಬಂದಿರುವುದರಿಂದ ಈ ಕೆಳಗಿನ 
ಸ್ಥಿರೀಕರಣ ಆದೇಶ ಹೊರಡಿಸಲಾಗಿದೆ. 

ಆದೇಶ 
ಕ್ರ. ಸಂ . ಎಆರ್‌ಬಿ44: ಮಾ . ಸ್ಥಿರೀಕರಣ: 09 : 2009 - 10 , ದಿನಾಂಕ :31ನೇ ಡಿಸೆಂಬರ್ , 2009 

ತನಾರಾಯಣ, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು , ಬೆಂಗಳೂರು 1ನೇ ವಲಯ ಹಾಗೂ 
ವಸೂಲಾಧಿಕಾರಿಗಳು, ಬೆಂಗಳೂರು- 03, ಆದ ನಾನು ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 1960 ನಿಯಮ 
38 (6)( ಎ) ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಅಮಲ್ದಾರಿ ಅರ್ಜಿ ಸಂಖ್ಯೆ: 1440 /2009 - 10 ರಲ್ಲಿ 
ಕು . ನವ್ಯ ವಿ. ಮತ್ತು ಶ್ರೀಮತಿ ರಮ್ಯಾ ವಿ . ಅಲಿಯಾಸ್ ರಮ್ಯಾ ಭಟ್ ತಂದೆ ಲೇ ಕೆ.ಎಸ್. ವೀರೇಂದ್ರಕುಮಾರ್ ಇವರಿಗೆ 
ಸೇರಿದ ಸ್ಥಿರಾಸ್ತಿಯನ್ನು ದಿನಾಂಕ:22.10.2009 ರಂದು ವಾದಿ ಬ್ಯಾಂಕಿನ ಮಾರಾಟಾಧಿಕಾರಿಯವರು ಮಾಡಿದ ಬಹಿರಂಗ 
ಹರಾಜಿನಲ್ಲಿ (1) ಶ್ರೀ ಎಂ . ಚೆಲುವರಾಜು ಬಿನ್ ಗೌಡಯ್ಯ ( 2) ಶ್ರೀಮತಿ ಲಕ್ಷ್ಮಮ್ಮ , ಕೋಂ ಚೆಲುವರಾಜು , ( 3) ಶ್ರೀ ಮಹೇಶ್ 
ಸಿ. ಬಿನ್ ಚೆಲುವರಾಜು, ( 4) ಶ್ರೀಮತಿ ಸಿ. ನಿರ್ಮಲ ತಂದೆ ಚೆಲುವರಾಜು, ಮತ್ತು (5) ಶ್ರೀ ಮಂಜುನಾಥ ಸಿ. ಬಿನ್ 
ಚೆಲುವರಾಜು, ನಂ .182 , 5ನೇ ಮುಖ್ಯರಸ್ತೆ , 50 ಅಡಿ ರಸ್ತೆ , ಅವಲಹಳ್ಳಿ ಬಿಡಿಎ ಲೇಔಟ್, ಬಿಎಸ್‌ಕೆ, 3ನೇ ಹಂತ , 
ಬೆಂಗಳೂರು- 85 ಇವರು ಅತೀ ಹೆಚ್ಚಿನ ಬಿಡ್ಡುದಾರರಾಗಿದ್ದು , ಇವರಿಗೆ ರೂ . 89,65, 000 - 00 ಗಳಿಗೆ ಈ ಕೆಳಗೆ ವಿವರಿಸಿದ 
ಸ್ಥಿರಾಸ್ತಿಯನ್ನು ಬಹಿರಂಗವಾಗಿ ಹರಾಜು ಮೂಲಕ ಮಾರಾಟ ಮಾಡಿರುವುದನ್ನು ಖಾಯಂಗೊಳಿಸಿ ಸ್ಥಿರೀಕರಿಸಿರುತ್ತೇನೆ. 


ಉತ್ತರ - - - - - 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧, ೨೦೧೦ 

೩೮೩ 
ಸ್ಥಿರಾಸ್ತಿಯ ವಿವರ 
ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಪದ್ಮನಾಭನಗರ ವಲಯ 54ನೇ ವಾರ್ಡ್‌ಗೆ ಸೇರಿದ ಬೆಂಗಳೂರು ಸಿಟ 
ಅವಲಹಳ್ಳಿ ಬಿಡಿಎ ಬಡಾವಣೆ, ಬನಶಂಕರಿ, 3ನೇ ಹಂತ, 5ನೇ ಮುಖ್ಯರಸ್ತೆ, 50 ಅಡಿ ರಸ್ತೆಯಲ್ಲಿ ಬೆಂಗಳೂರು ಅಭಿವೃದ್ಧಿ 
ಪ್ರಾಧಿಕಾರದವರು ರಚಿಸಿರುವ ಬಡಾವಣೆಯಲ್ಲಿರುವ ಹಾಲೀ ಕಾರ್ಪೊರೇಷನ್‌ 183ನೇ ನಂಬರು ನಿವೇಶನ ಮತ್ತು ಸದರಿ 
ನಿವೇಶನದಲ್ಲಿ ಕಟ್ಟಿರುವ ಮನೆಗಳು, ಮರ ಗಿಡಗಳು, ವಿದ್ಯುಚ್ಛಕ್ತಿ ಸಂಪರ್ಕ ಸಹಿತವಾದ ಪೂರಾ ಸ್ವತ್ತು. 

ಅಳತೆ ಮತ್ತು ಚೆಕ್ಕುಬಂದಿ 
ಪೂರ್ವ - - - - -- - - - - - --- - - > ಪಶ್ಚಿಮ : 12 .20 ಮೀಟರುಗಳು 

-- - - - - - - > ದಕ್ಷಿಣ: 18.30 ಮೀಟರುಗಳು. 
ಪೂರ್ವಕ್ಕೆ: ಸ್ಥಿರಾಸ್ತಿ ಸಂಖ್ಯೆ : 182 
ಪಶ್ಚಿಮಕ್ಕೆ: ಸ್ಥಿರಾಸ್ತಿ ಸಂಖ್ಯೆ: 184 
ಉತ್ತರಕ್ಕೆ: 50 ಅಡಿ ರಸ್ತೆ 

ದಕ್ಷಿಣಕ್ಕೆ : ಸ್ಥಿರಾಸ್ತಿ ಸಂಖ್ಯೆ : 189 ಮತ್ತು 190 
ಮಾರಾಟದ ಮೊಬಲಗು : ರೂ .89,65 ,000 = 00 
ಮಾರಾಟ ಮಾಡಿದ ದಿನಾಂಕ: 22 .10 .2009 
ಈ ಆದೇಶವನ್ನು ನನ್ನ ಸಹಿ ಹಾಗೂ ಕಛೇರಿಯ ಮುದ್ರೆಯೊಂದಿಗೆ ದಿನಾಂಕ:31.12.2009ರಂದು ನೀಡಲಾಗಿದೆ. 

ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 
ಪಿ . ಆರ್.1378 

ಬೆಂಗಳೂರು1ನೇ ವೃತ್ತ , ಮಾರ್ಗೋಸಾ ರಸ್ತೆ , 

ಮಲ್ಲೇಶ್ವರಂ, ಬೆಂಗಳೂರು-560 003. 
ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು, ನಿಯಮ 441 , ದಾವಾ ಪಂಚಾಯಿತಿ ನ್ಯಾಯಾಲಯ , ಅಮಾನತ್ ಹೌಸ್, 

ಶಿವಾಜಿನಗರ, ಬೆಂಗಳೂರು 
ದಾವಾ ನಂ . ಜೆ. ಆರ್ . ಡಿ./ ಎ . ಸಿ. ಬಿ ./ ಎಸ್ - 35 / 09 - 10 
ವಾದಿ 

ಪ್ರತಿವಾದಿ 
ಪ್ರಧಾನ ವ್ಯವಸ್ಥಾಪಕರು, 

1) Mrs. Sadiqa Begum 
ಅಮಾನತ್ ಕೋ - ಆಪರೇಟಿವ್ ಬ್ಯಾಂಕ್ ನಿ., ನಂ . 43 , Senior Manager, Amanath Co - operative Bank Ltd., 
ಆಸತ್ರೆ ರಸ್ತೆ, ಶಿವಾಜಿನಗರ, ಬೆಂಗಳೂರು-560001 No.43, Hospital Road , Shivajinagar, Bangalore -01. 

2 ) Mohammed Haneef 
Manager, Central Office , Aamanath Co -operative 
Bank Ltd ., No.43, Hospital Road , Shivajinagar, 

Bangalore -01. 
ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 103ರ ಅಡಿಯಲ್ಲಿ ಸ್ಥಿರಾಸ್ತಿಗಳ ಜಪ್ತಿ ಪೂರ್ವ ಆದೇಶ 
ಮೇಲ್ಕಂಡ ದಾವೆಯನ್ನು ವಾದಿ ಬ್ಯಾಂಕ್ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 70ರ ಅಡಿಯಲ್ಲಿ 

ಬರಬೇಕಾಗಿರುವ ರೂ .50 .53 = 00 ಲಕ್ಷಗಳನ್ನು ವಾರ್ಷಿಕ ಶೇಕಡಾ 18 % ಬಡ್ಡಿಯೊಂದಿಗೆ 
ದಿನಾಂಕ:12. 01. 2010 ರಿಂದ ಮೂರ್ತ ವಸೂಲಿ ಮಾಡುವ ಸಲುವಾಗಿ ಹೂಡಿರುವ ವ್ಯಾಜ್ಯವಾಗಿರುತ್ತದೆ. 

ದಿ ಬ್ಯಾಂಕು ಕಲಂ 103ರಡಿ ಅರ್ಜಿಯನ್ನು ಸಲ್ಲಿಸಿ ಈ ದಾವೆಯಲ್ಲಿ ಪ್ರತಿವಾದಿಗಳ ವಿರುದ್ದ ಹೊರಡಿಸಬಹುದಾದ 
ಯಾವುದೇ ನಿರ್ಣಯವನ್ನು / ಆದೇಶವನ್ನು ಅಥವಾ ಅವಾರ್ಡನ್ನು ಸದರಿಯವರು ವಿಳಂಬಗೊಳಿಸುವ ಅಥವಾ ಅದರ ಜಾರಿಗೆ 
ಅಡ್ಡಿಯನ್ನುಂಟು ಮಾಡುವ ಉದ್ದೇಶದಿಂದ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವಂತೆ ಪ್ರತಿವಾದಿಗಳಿಗೆ ಸೇರಿದ ಸ್ಥಿರಾಸ್ತಿಯನ್ನು 
ವರ್ಗಾವಣೆ/ ಪರಭಾರೆ ವಿಲೇವಾರಿ ಮಾಡಬಹುದೆಂದು ಮನವರಿಕೆಯಾಗಿದ್ದು ಸದರಿ ಅರ್ಜಿಯನ್ನು ಪ್ರತಿವಾದಿಗಳಿಗೆ 
ಜಾರಿಗೊಳಿಸಿದೆ. 

ವಾದಿ ಬ್ಯಾಂಕು ಮುಂದುವರೆದು ಪ್ರತಿವಾದಿಗಳ ಮೇಲ್ಕಂಡ ಕ್ರಮವನ್ನು ತಡೆಗಟ್ಟದಿದ್ದಲ್ಲಿ ಅವರ ವಿರುದ್ದ ವಾದಿ 
ಬ್ಯಾಂಕು ಅವಾರ್ಡ್: ಡಿಕ್ರಿ ಪಡೆದರೂ ಅದನ್ನು ಜಾರಿಗೊಳಿಸಿ ಹಣ ವಸೂಲಿ ಮಾಡಲು ಯಾವುದೇ ದ್ರವ್ಯಾನುಕೂಲತೆ 
ಇಲ್ಲದಂತಾಗುತ್ತದೆ ಎಂದು ತಿಳಿಸಿರುತ್ತಾರೆ. ಪ್ರತಿವಾದಿಗಳ ಷೆಡ್ಯೂಲ್ ಆಸ್ತಿಗಳು ವಿಲೇವಾರಿಯಾದಲ್ಲಿ , ಪ್ರತಿವಾದಿಗಳ ವಿರುದ್ದ 
ಮಾಡಲ್ಪಡಬಹುದಾದ ಯಾವುದೇ ಆದೇಶ: ಡಿಕ್ಕಿಯನ್ನು ನಿಷ್ಕ್ರಿಯಗೊಳಿಸಿದಂತೆ: ವಿಳಂಬಗೊಳಿಸಿದಂತಾಗುತ್ತದೆ ಎಂಬುದು 


೩೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧, ೨೦೧೦ 

ಭಾಗ - ೩ 
ನನಗೆ ಪೂರ್ತಿಯಾಗಿ ಮನವರಿಕೆಯಾಗಿರುತ್ತದೆ. ಮಧ್ಯಂತರ ಅರ್ಜಿಯ ಬಗ್ಗೆ ವಾದಿ ಪರ ವಕೀಲರ ವಾದವನ್ನು ಕೇಳಿದ 
ನಂತರ ಈ ಕೆಳಕಂಡಂತೆ ಆದೇಶವನ್ನು ಹೊರಡಿಸಿದೆ. 

ಆದೇಶ 
ಮೇಲೆ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 103 ಹಾಗೂ ಸರ್ಕಾರದ 
ಅಧಿಸೂಚನೆ, ನಂ .ಸಿ . ಎಂ . ಡಬ್ಲ್ಯೂ123 / ಸಿ.ಎಲ್. ಎಂ /2007 , ಬೆಂಗಳೂರು, ದಿನಾಂಕ:14 .09.2007ರಲ್ಲಿ ದತ್ತವಾಗಿರುವ 
ಅಧಿಕಾರವನ್ನು ಚಲಾಯಿಸುತ್ತಾ , ಎಸ್. ಆರ್. ದೇವಪ್ಪ, ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು, ನಿಯಮ 441, ದಾವಾ 
ಪಂಚಾಯಿತಿ ನ್ಯಾಯಾಲಯ, ಅಮಾನತ್ ಹೌಸ್, ಶಿವಾಜಿನಗರ, ಬೆಂಗಳೂರು ಆದ ನಾನು, ಅನುಬಂಧದಲ್ಲಿ ಪ್ರತಿವಾದಿಗಳ 
ಸ್ಥಿರಾಸ್ತಿಗಳನ್ನು ಷರತ್ತಿಗೊಳಪಟ್ಟು ಜಪ್ತಿಮಾಡಿಕೊಳ್ಳಲು ಆದೇಶ ಪೂರ್ವ ಜಪ್ತಿ ಆದೇಶವನ್ನು ಈ ಮೂಲಕ ಹೊರಡಿಸಿರುತ್ತೇನೆ. 

- ಪ್ರತಿವಾದಿಗಳ ಮೇಲ್ಕಂಡ ಆದೇಶ ಪೂರ್ವ ಜಪ್ತಿ ಆದೇಶವನ್ನು ತೆರವು ಮಾಡಿಕೊಳ್ಳಲು ಇಚ್ಚಿಸಿದಲ್ಲಿ ಅರ್ಜಿದಾರರ 
ಬೇಡಿಕೆ ಮೊತ್ತಕ್ಕೆ ಸರಿಸಮವಾಗಿ ಸೂಕ್ತ ಭದ್ರತೆಯನ್ನು ಈ ನ್ಯಾಯಾಲಯಕ್ಕೆ ಒಪ್ಪಿಗೆಯಾಗುವಂತೆ ಅಥವಾ ದಾವಾ ಮೊತ್ತ 
ರೂ .50.53 = 00 ಲಕ್ಷಗಳನ್ನು ಸಹಕಾರ ಸಂಘಗಳ ಜಂಟಿ ನಿಬಂಧಕರು, ನಿಯಮ 441 , ದಾವಾ ಪಂಚಾಯಿತಿ ನ್ಯಾಯಾಲಯ , 
ಅಮಾನತ್ ಹೌಸ್, ಶಿವಾಜಿನಗರ, ಬೆಂಗಳೂರು ಇವರ ಪಿ. ಡಿ. ಖಾತೆಗೆ ಸಹಕಾರಿ ಅಪೆಕ್ಸ್ ಬ್ಯಾಂಕ್ ನಿ., ಶಿವಾಜಿನಗರ ಶಾಖೆ, 
ಶಿವಾಜಿನಗರ, ಬೆಂಗಳೂರು ಇದರಲ್ಲಿ ದಿನಾಂಕ:12 .02.2010 ರೊಳಗೆ ಠೇವಣಿಸಿ ಮೂಲ ಚಲನ್‌ನನ್ನು ಈ ನ್ಯಾಯಾಲಯಕ್ಕೆ 
ಹಾಜರುಪಡಿಸುವುದು. ತಪ್ಪಿದಲ್ಲಿ ಈ ಬಗ್ಗೆ ನಿಮ್ಮ ಹೇಳಿಕೆ ಏನೂ ಇಲ್ಲವೆಂದು ಪರಿಗಣಿಸಿ, ಆದೇಶ ಮುನ್ನಾ ಜಪ್ತಿ ಆದೇಶವನ್ನು 
ಸ್ಥಿರೀಕರಿಸಲಾಗುವುದು. ಷೆಡ್ಯೂಲ್‌ನಲ್ಲಿನ ಸ್ಥಿರಾಸ್ತಿಗಳನ್ನು ಖರೀದಿಸುವವರು / ಆಸ್ತಿಗಳನ್ನು ಹೊಂದುವವರು ಈ ಆದೇಶ 
ಪೂರ್ವ ಜಪ್ತಿ ಆದೇಶಕ್ಕೆ ಒಳಪಟ್ಟು ಮಾಡಿರುತ್ತಾರೆಂದು ತಿಳಿಯುವುದು . 

SCHEDULE 
Property of Sri Mrs . Sadiqa Begum : 

All the piece and parcel of property bearing Site No.64 /12 gth Main Road , 1st Cross, KEB 
Extension B. T.M . 1st Stage, Bangalore-560029 Measuring 40x30 ft and bounded on : 

East by: Private Property 
Westby : Private Property 
North by : Private Property 
South by: Road . 

ಈ ಆದೇಶವನ್ನು ನನ್ನ ಸ್ವ ಸಹಿ ಹಾಗೂ ನ್ಯಾಯಾಲಯದ ಮೊಹರಿನೊಂದಿಗೆ ದಿನಾಂಕ:13. 01 .2010 ರಂದು 
ಹೊರಡಿಸಿದೆ. 

ಎಸ್.ಆರ್. ದೇವಪ್ಪ 

ಸಹಕಾರ ಸಂಘಗಳ ಜಂಟಿ ನಿಬಂಧಕರು ( ನಿ . 441), 
ಪಿಡಿ - 14 

ದಾವಾ ಪಂಚಾಯಿತಿ ನ್ಯಾಯಾಲಯ , ಅಮಾನತ್ ಹೌಸ್, 
ಒಂದನೇ ಮಹಡಿ , ನಂ .43, ಹಾಸ್ಪಿಟಲ್ ರಸ್ತೆ , 

ಶಿವಾಜಿನಗರ, ಬೆಂಗಳೂರು- 560001. 
ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು, ನಿಯಮ 441 , ದಾವಾ ಪಂಚಾಯಿತಿ ನ್ಯಾಯಾಲಯ , ಅಮಾನತ್ ಹೌಸ್, 

ಶಿವಾಜಿನಗರ, ಬೆಂಗಳೂರು 
ದಾವಾ ನಂ . ಜೆ. ಆರ್ . ಡಿ. / ಎ . ಸಿ. ಬಿ ./ ಎಸ್ - 36 / 09 - 10 
ವಾದಿ 

ಪ್ರತಿವಾದಿ 
ಪ್ರಧಾನ ವ್ಯವಸ್ಥಾಪಕರು, 

1 ) Mrs . Noor Jahan Begum 
ಅಮಾನತ್ ಕೋ - ಆಪರೇಟಿವ್ ಬ್ಯಾಂಕ್ ನಿ., 

No . 60 / AM . N . No . 18, 
ನಂ . 43, ಆಸ್ಪತ್ರೆ ರಸ್ತೆ , ಶಿವಾಜಿನಗರ, 

IDEAL housing Co -operative Colony, 
ಬೆಂಗಳೂರು-560001 

3rd Block , Jayanagar, Bangalore -560011 . 
ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 103ರ ಅಡಿಯಲ್ಲಿ ಸ್ಥಿರಾಸ್ತಿಗಳ ಜಪ್ತಿ ಪೂರ್ವ ಆದೇಶ 
ಮೇಲ್ಕಂಡ ದಾವೆಯನ್ನು ವಾದಿ ಬ್ಯಾಂಕ್ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 70ರ ಅಡಿಯಲ್ಲಿ 
ಪ್ರತಿವಾದಿಯಿಂದ ಬರಬೇಕಾಗಿರುವ ರೂ .154.50 = 00 ಲಕ್ಷಗಳನ್ನು ವಾರ್ಷಿಕ ಶೇಕಡಾ 18 % ಬಡ್ಡಿಯೊಂದಿಗೆ 
ದಿನಾಂಕ:12 . 01 . 2010 ರಿಂದ ಮೂರ್ತ ವಸೂಲಿ ಮಾಡುವ ಸಲುವಾಗಿ ಹೂಡಿರುವ ವ್ಯಾಜ್ಯವಾಗಿರುತ್ತದೆ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧, ೨೦೧೦ 

೩೮೫ 
ವಾದಿ ಬ್ಯಾಂಕು ಕಲಂ 103ರಡಿ ಅರ್ಜಿಯನ್ನು ಸಲ್ಲಿಸಿ ಈ ದಾವೆಯಲ್ಲಿ ಪ್ರತಿವಾದಿಗಳ ವಿರುದ್ದ ಹೊರಡಿಸಬಹುದಾದ 
ಯಾವುದೇ ನಿರ್ಣಯವನ್ನು / ಆದೇಶವನ್ನು ಅಥವಾ ಅವಾರ್ಡನ್ನು ಸದರಿಯವರು ವಿಳಂಬಗೊಳಿಸುವ ಅಥವಾ ಅದರ ಜಾರಿಗೆ 
ಅಡ್ಡಿಯನ್ನುಂಟು ಮಾಡುವ ಉದ್ದೇಶದಿಂದ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವಂತೆ ಪ್ರತಿವಾದಿಗಳಿಗೆ ಸೇರಿದ ಸ್ಥಿರಾಸ್ತಿಯನ್ನು 
ವರ್ಗಾವಣೆ/ ಪರಭಾರೆ ವಿಲೇವಾರಿ ಮಾಡಬಹುದೆಂದು ಮನವರಿಕೆಯಾಗಿದ್ದು ಸದರಿ ಅರ್ಜಿಯನ್ನು ಪ್ರತಿವಾದಿಗಳಿಗೆ 
ಜಾರಿಗೊಳಿಸಿದೆ. 

ವಾದಿ ಬ್ಯಾಂಕು ಮುಂದುವರೆದು ಪ್ರತಿವಾದಿಗಳ ಮೇಲ್ಕಂಡ ಕ್ರಮವನ್ನು ತಡೆಗಟ್ಟದಿದ್ದಲ್ಲಿ ಅವರ ವಿರುದ್ದ ವಾದಿ 
ಬ್ಯಾಂಕು ಅವಾರ್ಡ್: ಡಿಕ್ರಿ ಪಡೆದರೂ ಅದನ್ನು ಜಾರಿಗೊಳಿಸಿ ಹಣ ವಸೂಲಿ ಮಾಡಲು ಯಾವುದೇ ದ್ರವ್ಯಾನುಕೂಲತೆ 
ಇಲ್ಲದಂತಾಗುತ್ತದೆ ಎಂದು ತಿಳಿಸಿರುತ್ತಾರೆ. ಪ್ರತಿವಾದಿಗಳ ಷೆಡ್ಯೂಲ್ ಆಸ್ತಿಗಳು ವಿಲೇವಾರಿಯಾದಲ್ಲಿ , ಪ್ರತಿವಾದಿಗಳ ವಿರುದ್ಧ 
ಮಾಡಲ್ಪಡಬಹುದಾದ ಯಾವುದೇ ಆದೇಶ: ಡಿಕ್ರಿಯನ್ನು ನಿಷ್ಕ್ರಿಯಗೊಳಿಸಿದಂತೆ: ವಿಳಂಬಗೊಳಿಸಿದಂತಾಗುತ್ತದೆ ಎಂಬುದು 
ನನಗೆ ಪೂರ್ತಿಯಾಗಿ ಮನವರಿಕೆಯಾಗಿರುತ್ತದೆ. ಮಧ್ಯಂತರ ಅರ್ಜಿಯ ಬಗ್ಗೆ ವಾದಿ ಪರ ವಕೀಲರ ವಾದವನ್ನು ಕೇಳಿದ 
ನಂತರ ಈ ಕೆಳಕಂಡಂತೆ ಆದೇಶವನ್ನು ಹೊರಡಿಸಿದೆ. 

ಆದೇಶ 
ಮೇಲೆ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 103 ಹಾಗೂ ಸರ್ಕಾರದ 
ಅಧಿಸೂಚನೆ, ನಂ . ಸಿ. ಎಂ . ಡಬ್ಲ್ಯೂ / 23/ ಸಿ.ಎಲ್. ಎಂ / 2007, ಬೆಂಗಳೂರು, ದಿನಾಂಕ:14 .09 .2007ರಲ್ಲಿ ದತ್ತವಾಗಿರುವ 
ಅಧಿಕಾರವನ್ನು ಚಲಾಯಿಸುತ್ತಾ, ಎಸ್‌. ಆರ್‌. ದೇವಪ್ಪ, ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು, ನಿಯಮ 441, ದಾವಾ 
ಪಂಚಾಯಿತಿ ನ್ಯಾಯಾಲಯ , ಅಮಾನತ್ ಹೌಸ್, ಶಿವಾಜಿನಗರ , ಬೆಂಗಳೂರು ಆದ ನಾನು, ಅನುಬಂಧದಲ್ಲಿ ಪ್ರತಿವಾದಿಗಳ 
ಸ್ಥಿರಾಸ್ತಿಗಳನ್ನು ಷರತ್ತಿಗೊಳಪಟ್ಟು ಜಪ್ತಿಮಾಡಿಕೊಳ್ಳಲು ಆದೇಶ ಪೂರ್ವ ಜಪ್ತಿ ಆದೇಶವನ್ನು ಈ ಮೂಲಕ ಹೊರಡಿಸಿರುತ್ತೇನೆ. 

ಪ್ರತಿವಾದಿಗಳ ಮೇಲ್ಕಂಡ ಆದೇಶ ಪೂರ್ವ ಜಪ್ತಿ ಆದೇಶವನ್ನು ತೆರವು ಮಾಡಿಕೊಳ್ಳಲು ಇಚ್ಚಿಸಿದಲ್ಲಿ ಅರ್ಜಿದಾರರ 
ಬೇಡಿಕೆ ಮೊತ್ತಕ್ಕೆ ಸರಿಸಮವಾಗಿ ಸೂಕ್ತ ಭದ್ರತೆಯನ್ನು ಈ ನ್ಯಾಯಾಲಯಕ್ಕೆ ಒಪ್ಪಿಗೆಯಾಗುವಂತೆ ಅಥವಾ ದಾವಾ ಮೊತ್ತ 
ರೂ .154.50 = 00 ಲಕ್ಷಗಳನ್ನು ಸಹಕಾರ ಸಂಘಗಳ ಜಂಟಿ ನಿಬಂಧಕರು, ನಿಯಮ 441, ದಾವಾ ಪಂಚಾಯಿತಿ ನ್ಯಾಯಾಲಯ , 
ಅಮಾನತ್ ಹೌಸ್, ಶಿವಾಜಿನಗರ, ಬೆಂಗಳೂರು ಇವರ ಪಿ. ಡಿ. ಖಾತೆಗೆ ಸಹಕಾರಿ ಅಪೆಕ್ಸ್ ಬ್ಯಾಂಕ್ ನಿ., ಶಿವಾಜಿನಗರ ಶಾಖೆ, 

ನಗರ, ಬೆಂಗಳೂರು ಇದರಲ್ಲಿ ದಿನಾಂಕ:12.02.2010 ರೊಳಗೆ ಠೇವಣಿಸಿ ಮೂಲ ಚಲನ್‌ನನ್ನು ಈ ನ್ಯಾಯಾಲಯಕ್ಕೆ 
ಹಾಜರುಪಡಿಸುವುದು. ತಪ್ಪಿದಲ್ಲಿ ಈ ಬಗ್ಗೆ ನಿಮ್ಮ ಹೇಳಿಕೆ ಏನೂ ಇಲ್ಲವೆಂದು ಪರಿಗಣಿಸಿ, ಆದೇಶ ಮುನ್ನಾ ಜಪ್ತಿ ಆದೇಶವನ್ನು 
ಸ್ಥಿರೀಕರಿಸಲಾಗುವುದು. ಷೆಡ್ಯೂಲ್‌ನಲ್ಲಿನ ಸ್ಥಿರಾಸ್ತಿಗಳನ್ನು ಖರೀದಿಸುವವರು/ ಆಸ್ತಿಗಳನ್ನು ಹೊಂದುವವರು ಈ ಆದೇಶ 
ಪೂರ್ವ ಜಪ್ತಿ ಆದೇಶಕ್ಕೆ ಒಳಪಟ್ಟು ಮಾಡಿರುತ್ತಾರೆಂದು ತಿಳಿಯುವುದು. 

SCHEDULE 
Property of Sri Mrs. Noor Jahan Begum : 

All the piece and parcel of property bearing No .60/ AM . N. No .18, formed by IDEAL housing Co 
operative Colony 3rd Block East Jayanagar, Bangalore- 560011. 
Measuring 30x40ft and bounded on : 

East by : Private Property 
West by: Private Property 
North by : Road 
South by : Private Property . 

ಈ ಆದೇಶವನ್ನು ನನ್ನ ಸ್ವ ಸಹಿ ಹಾಗೂ ನ್ಯಾಯಾಲಯದ ಮೊಹರಿನೊಂದಿಗೆ ದಿನಾಂಕ:13. 01 .2010 ರಂದು 
ಹೊರಡಿಸಿದೆ. 

ಎಸ್. ಆರ್ . ದೇವಪ್ಪ 

ಸಹಕಾರ ಸಂಘಗಳ ಜಂಟಿ ನಿಬಂಧಕರು ( ನಿ .441), 
ಪಿಡಿ - 15 

ದಾವಾ ಪಂಚಾಯಿತಿ ನ್ಯಾಯಾಲಯ , ಅಮಾನತ್ ಹೌಸ್, 
ಒಂದನೇ ಮಹಡಿ , ನಂ .43, ಹಾಸ್ಪಿಟಲ್ ರಸ್ತೆ, 

ಶಿವಾಜಿನಗರ , ಬೆಂಗಳೂರು- 560001. 


೩೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧, ೨೦೧೦ 

ಭಾಗ - ೩ 
ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು, ನಿಯಮ 441 , ದಾವಾ ಪಂಚಾಯಿತಿ ನ್ಯಾಯಾಲಯ , ಅಮಾನತ್ ಹೌಸ್, 

ಶಿವಾಜಿನಗರ , ಬೆಂಗಳೂರು 
ದಾವಾ ನಂ . ಜೆ. ಆರ್ . ಡಿ ./ ಎ . ಸಿ . ಬಿ./ ಎಸ್ - 37 / 09 - 10 
ವಾದಿ 

ಪ್ರತಿವಾದಿ 
ಪ್ರಧಾನ ವ್ಯವಸ್ಥಾಪಕರು, 

1 ) Sublime Softwere 
ಅಮಾನತ್ ಕೋ - ಆಪರೇಟಿವ್ ಬ್ಯಾಂಕ್ ನಿ., No.59 , Munirathana Complex 
ನಂ .43 , ಆಸ್ಪತ್ರೆ ರಸ್ತೆ, ಶಿವಾಜಿನಗರ, 

gth Cross, S .P . Extension . 
ಬೆಂಗಳೂರು-560001 

Malleshwaram , Bangalore -560003 . 
Represented by its Proprietor 
Sajid Khan , Major in age S/o A.A . Khatib 
Ex -Director of the Petitioner Bank ) 
2 ) Mr. Ziaulla Sharieff 
Slo Late Gaffar Sharieff , 
A - 1, Barkha, Golden Enclave , Bangalore -560071. 
3 ) Mr. S. S . Peeran 
S /o S . M . Peer, No. 22 , Albert Road, Cross, Behind 
Bank of India , Richmond Town, Bangalore -500025 . 
4 ) Mr. Sadath Ali Khan 
Slo Late B . M . Sana Khan Farah Builders Private Ltd ., 
No .30 /1, VittalMallaya Road , Bangalore -1. 
5 ) Mrs . Jameela Khaleel 
W / o Late M . R , Khaleel, No.18/3, Anee Road, 
Shantinagar, Bangalore -560027 . 
6 ) Mr. Hyder Ali Jeevabhai 
S/o Jeeva bhai , 
No .17 /1, Church Road, Basavanagudi, 
Bangalore-560004 . 
7 ) Mr. Shabeer Pasha S . 
Slo S .A . Gafoor, No . 19 /1 , M .M .R . Road , S .J.P . Road , 
Cross, Bangalore -560002 . 
8 ) Mr. Syed Mateen Aga 
Slo Syed Imitaz Aga , 
No.47 , Eureka , I Floor, Church Street, 
Bangalore- 560001 . 
9 ) Mr. Syed Hameed S .P . 
No.42/45 , Hameedsha Complex Cubbon Pet Main 
Road, Bangalore- 560002. 
10 ) Mr. Mohan Raj 
No. 175 , 5th Avenue , Visveshwaraiah Enclave , 
Mathikere Main Road , Jalahalli West , Bangalore 
560015 , 
11) Dr. Anwar Basith 
No. 16 , Dr. Omer Sharieff Road , 
Basavanagudi , Bangalore -560004 . 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧ , ೨೦೧೦ 

೩೮೭ 
12 ) Mr. Shaik Dawood 
No.41, Mosque Complex, M .M . Road, Frazer Town , 
Bangalore- 560005 . 
13 ) Mr. Farooq Noor Mohamed 
No.117 , Cunninghum Road, Opp 2CIE Ltd ., 
Bangalore- 560052 . 
14 ) Mr. Syed Mustafa 
“ BITHUS SUROOR”, No . 200 , 3rd Cross, 4th Main 
Road , Viveknagar, Bangalore -560047 . 
15 ) Zihedulla Meccai 
No.43, Khazi Street, Basavanagudi, Bangalore -04 . 
16 ) Sageer Ahmed 
No.46 /19, Sheshadri Road, Mariyappa Garden , 
Benson Town Road , Bangalore -46 . 
17 ) Mahalaka Mustafa 
W /o Syed Mustafa, No . 200, 30 Cross, 4th Main , 

Vijayanagar, Bangalore -47 . 
ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 103ರ ಅಡಿಯಲ್ಲಿ ಸ್ಥಿರಾಸ್ತಿಗಳ ಜಪ್ತಿ ಪೂರ್ವ ಆದೇಶ 
ಮೇಲ್ಕಂಡ ದಾವೆಯನ್ನು ಈ 

ಯನ್ನು ವಾದಿ ಬ್ಯಾಂಕ್ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 70ರ ಅಡಿಯಲ್ಲಿ 
ಪ್ರತಿವಾದಿಯಿಂದ ಬರಬೇಕಾಗಿರುವ ರೂ .9. 06 = 00 ಲಕ್ಷಗಳನ್ನು ವಾರ್ಷಿಕ ಶೇಕಡಾ 18 % ಬಡ್ಡಿಯೊಂದಿಗೆ ದಿನಾಂಕ:12. 01.2010 
ರಿಂದ ಪೂರ್ತ ವಸೂಲಿ ಮಾಡುವ ಸಲುವಾಗಿ ಹೂಡಿರುವ ವ್ಯಾಜ್ಯವಾಗಿರುತ್ತದೆ. 

ವಾದಿ ಬ್ಯಾಂಕು ಕಲಂ 103ರಡಿ ಅರ್ಜಿಯನ್ನು ಸಲ್ಲಿಸಿ ಈ ದಾವೆಯಲ್ಲಿ ಪ್ರತಿವಾದಿಗಳ ವಿರುದ್ದ ಹೊರಡಿಸಬಹುದಾದ 
ಯಾವುದೇ ನಿರ್ಣಯವನ್ನು / ಆದೇಶವನ್ನು ಅಥವಾ ಅವಾರ್ಡನ್ನು ಸದರಿಯವರು ವಿಳಂಬಗೊಳಿಸುವ ಅಥವಾ ಅದರ ಜಾರಿಗೆ 
ಅಡ್ಡಿಯನ್ನುಂಟು ಮಾಡುವ ಉದ್ದೇಶದಿಂದ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವಂತೆ ಪ್ರತಿವಾದಿಗಳಿಗೆ ಸೇರಿದ ಸ್ಥಿರಾಸ್ತಿಯನ್ನು 
ವರ್ಗಾವಣೆ / ಪರಭಾರೆ ವಿಲೇವಾರಿ ಮಾಡಬಹುದೆಂದು ಮನವರಿಕೆಯಾಗಿದ್ದು ಸದರಿ ಅರ್ಜಿಯನ್ನು ಪ್ರತಿವಾದಿಗಳಿಗೆ 
ಜಾರಿಗೊಳಿಸಿದೆ. 

ವಾದಿ ಬ್ಯಾಂಕು ಮುಂದುವರೆದು ಪ್ರತಿವಾದಿಗಳ ಮೇಲ್ಕಂಡ ಕ್ರಮವನ್ನು ತಡೆಗಟ್ಟದಿದ್ದಲ್ಲಿ ಅವರ ವಿರುದ್ದ ವಾದಿ 
ಬ್ಯಾಂಕು ಅವಾರ್ಡ್: ಡಿಕ್ರಿ ಪಡೆದರೂ ಅದನ್ನು ಜಾರಿಗೊಳಿಸಿ ಹಣ ವಸೂಲಿ ಮಾಡಲು ಯಾವುದೇ ದ್ರವ್ಯಾನುಕೂಲತೆ 
ಇಲ್ಲದಂತಾಗುತ್ತದೆ ಎಂದು ತಿಳಿಸಿರುತ್ತಾರೆ. ಪ್ರತಿವಾದಿಗಳ ಷೆಡ್ಯೂಲ್ ಆಸ್ತಿಗಳು ವಿಲೇವಾರಿಯಾದಲ್ಲಿ , ಪ್ರತಿವಾದಿಗಳ ವಿರುದ್ದ 
ಮಾಡಲ್ಪಡಬಹುದಾದ ಯಾವುದೇ ಆದೇಶ: ಡಿಕ್ರಿಯನ್ನು ನಿಷ್ಕ್ರಿಯಗೊಳಿಸಿದಂತೆ: ವಿಳಂಬಗೊಳಿಸಿದಂತಾಗುತ್ತದೆ ಎಂಬುದು 
ನನಗೆ ಪೂರ್ತಿಯಾಗಿ ಮನವರಿಕೆಯಾಗಿರುತ್ತದೆ. ಮಧ್ಯಂತರ ಅರ್ಜಿಯ ಬಗ್ಗೆ ವಾದಿ ಪರ ವಕೀಲರ ವಾದವನ್ನು ಕೇಳಿದ 
ನಂತರ ಈ ಕೆಳಕಂಡಂತೆ ಆದೇಶವನ್ನು ಹೊರಡಿಸಿದೆ. 

ಆದೇಶ 
ಮೇಲೆ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 103 ಹಾಗೂ ಸರ್ಕಾರದ 
ಅಧಿಸೂಚನೆ, ನಂ . ಸಿ. ಎಂ . ಡಬ್ಲ್ಯೂ / 23/ ಸಿ.ಎಲ್. ಎಂ /2007 , ಬೆಂಗಳೂರು, ದಿನಾಂಕ:14.09.2007ರಲ್ಲಿ ದತ್ತವಾಗಿರುವ 
ಅಧಿಕಾರವನ್ನು ಚಲಾಯಿಸುತ್ತಾ , ಎಸ್. ಆರ್. ದೇವಪ್ಪ, ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು , ನಿಯಮ 441, ದಾವಾ 
ಪಂಚಾಯಿತಿ ನ್ಯಾಯಾಲಯ , ಅಮಾನತ್ ಹೌಸ್, ಶಿವಾಜಿನಗರ, ಬೆಂಗಳೂರು ಆದ ನಾನು, ಅನುಬಂಧದಲ್ಲಿ ಪ್ರತಿವಾದಿಗಳ 
ಸ್ಥಿರಾಸ್ತಿಗಳನ್ನು ಷರತ್ತಿಗೊಳಪಟ್ಟು ಜಪ್ತಿಮಾಡಿಕೊಳ್ಳಲು ಆದೇಶ ಪೂರ್ವ ಜಪ್ತಿ ಆದೇಶವನ್ನು ಈ ಮೂಲಕ ಹೊರಡಿಸಿರುತ್ತೇನೆ. 

* ಪ್ರತಿವಾದಿಗಳ ಮೇಲ್ಕಂಡ ಆದೇಶ ಪೂರ್ವ ಜಪ್ತಿ ಆದೇಶವನ್ನು ತೆರವು ಮಾಡಿಕೊಳ್ಳಲು ಇಚ್ಚಿಸಿದಲ್ಲಿ ಅರ್ಜಿದಾರರ 
ಬೇಡಿಕೆ ಮೊತ್ತಕ್ಕೆ ಸರಿಸಮವಾಗಿ ಸೂಕ್ತ ಭದ್ರತೆಯನ್ನು ಈ ನ್ಯಾಯಾಲಯಕ್ಕೆ ಒಪ್ಪಿಗೆಯಾಗುವಂತೆ ಅಥವಾ ದಾವಾ ಮೊತ್ತ 
ರೂ .9. 06 = 00 ಲಕ್ಷಗಳನ್ನು ಸಹಕಾರ ಸಂಘಗಳ ಜಂಟಿ ನಿಬಂಧಕರು, ನಿಯಮ 441, ದಾವಾ ಪಂಚಾಯಿತಿ ನ್ಯಾಯಾಲಯ , 
ಅಮಾನತ್ ಹೌಸ್, ಶಿವಾಜಿನಗರ, ಬೆಂಗಳೂರು ಇವರ ಪಿ . ಡಿ . ಖಾತೆಗೆ ಸಹಕಾರಿ ಅಪೆಕ್ಸ್ ಬ್ಯಾಂಕ್ ನಿ ., ಶಿವಾಜಿನಗರ ಶಾಖೆ, 
ಶಿವಾಜಿನಗರ, ಬೆಂಗಳೂರು ಇದರಲ್ಲಿ ದಿನಾಂಕ:12.02.2010 ರೊಳಗೆ ಠೇವಣಿಸಿ ಮೂಲ ಚಲನ್‌ನನ್ನು ಈ ನ್ಯಾಯಾಲಯ 
ಹಾಜರುಪಡಿಸುವುದು. ತಪ್ಪಿದಲ್ಲಿ ಈ ಬಗ್ಗೆ ನಿಮ್ಮ ಹೇಳಿಕೆ ಏನೂ ಇಲ್ಲವೆಂದು ಪರಿಗಣಿಸಿ, ಆದೇಶ ಮುನ್ನಾ ಜಪ್ತಿ ಆದೇಶವನ್ನು 


೩೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧, ೨೦೧೦ 

ಭಾಗ- ೩ 
ಸ್ಥಿರೀಕರಿಸಲಾಗುವುದು. ಷೆಡ್ಯೂಲ್‌ನಲ್ಲಿನ ಸ್ಥಿರಾಸ್ತಿಗಳನ್ನು ಖರೀದಿಸುವವರು / ಆಸ್ತಿಗಳನ್ನು ಹೊಂದುವವರು ಈ ಆದೇಶ 
ಪೂರ್ವ ಜಪ್ತಿ ಆದೇಶಕ್ಕೆ ಒಳಪಟ್ಟು ಮಾಡಿರುತ್ತಾರೆಂದು ತಿಳಿಯುವುದು. 

ಷೆಡ್ಯೂಲ್- ಪ್ರತಿವಾದಿಗಳ ಆಸ್ತಿಗಳು 

SCHEDULE -A 
Property of Mrs. Jameela Khaleel: 

All the piece and parcel of property bearing Site No. 18 /2 Situated at Shanthi Cross , Andree Road , 
Shanthinagar , Bangalore Measuring 30x40 ft and bounded on : 

East by: Private Property 
West by : Shanthi Cross Road , 
North by: Private Property 
South by: Private Property. 

SCHEDULE - B 
Property of Sri Hyder Ali Jeeva bhai: 

All the piece and parcel of property bearing No. 17 / 1, PID No .50 -73- 17 /1, Situated at Church 
Road, Basavanagudi, Bangalore-560004 Measuring East to West 65 ft and North to South 45ft, with 
consisting of Ground and First Floor total built of area measuring 3500 sq ft and bounded on : 

East by : Road 
Westby: Private Property, 
North by: Private Property 
South by : Private Property . 

SCHEDULE - C 
Property of Sri Sublime Softwere : 

All the piece and parcel of Property bearing No . 28 , 1st Cross , Place Guttahalli , Venkatarangapura , 
Bangalore , measuring 30x40ft , and bounded on : 

East by: Private Property 
Westby : Shanthi Cross Road 
North by: Road 
South by: Private Property. 

ಈ ಆದೇಶವನ್ನು ನನ್ನ ಸ್ವ ಸಹಿ ಹಾಗೂ ನ್ಯಾಯಾಲಯದ ಮೊಹರಿನೊಂದಿಗೆ ದಿನಾಂಕ:13. 01.2010 ರಂದು 
ಹೊರಡಿಸಿದೆ. 

ಎಸ್ . ಆರ್ . ದೇವಪ್ಪ 

ಸಹಕಾರ ಸಂಘಗಳ ಜಂಟಿ ನಿಬಂಧಕರು ( ನಿ. 441) , 
ಪಿಡಿ - 16 

ದಾವಾ ಪಂಚಾಯಿತಿ ನ್ಯಾಯಾಲಯ, ಅಮಾನತ್ ಹೌಸ್, 

ಒಂದನೇ ಮಹಡಿ , ನಂ .43, ಹಾಸ್ಪಿಟಲ್ ರಸ್ತೆ, 

ಶಿವಾಜಿನಗರ, ಬೆಂಗಳೂರು-560001. 
ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು, ನಿಯಮ 441 , ದಾವಾ ಪಂಚಾಯಿತಿ ನ್ಯಾಯಾಲಯ , ಅಮಾನತ್ ಹೌಸ್ , 

ಶಿವಾಜಿನಗರ, ಬೆಂಗಳೂರು 
ದಾವಾ ನಂ . ಜೆ. ಆರ್ . ಡಿ./ ಎ . ಸಿ. ಬಿ . / ಎಸ್ - 38 / 09 - 10 

ಪ್ರತಿವಾದಿ 
ಪ್ರಧಾನ ವ್ಯವಸ್ಥಾಪಕರು, 

1) Mr. Mohammed Farooq 
ಅಮಾನತ್ ಕೋ - ಆಪರೇಟಿವ್ ಬ್ಯಾಂಕ್ ನಿ., 

Manager , Central Office , Amanath 
ನಂ .43, ಆಸ್ಪತ್ರೆ ರಸ್ತೆ , ಶಿವಾಜಿನಗರ , 

Co -operative Bank Ltd ., No.43 , 
ಬೆಂಗಳೂರು- 560001 

Hospital Road , Shivajinagar, 
Bangalore - 01 . 


ದ 


ವಾದಿ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧ , ೨೦೧೦ 

೩೮೯ 
2 )Mohammed Haneef 
Manager, Central Office , Amanath Co - operative 
Bank Ltd ., No.43, Hospital Road, Shivajinagar, 

Bangalore- 01 
ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 103ರ ಅಡಿಯಲ್ಲಿ ಸ್ಥಿರಾಸ್ತಿಗಳ ಜಪ್ತಿ ಪೂರ್ವ ಆದೇಶ 
ಮೇಲ್ಕಂಡ ದಾವೆಯನ್ನು ವಾದಿ ಬ್ಯಾಂಕ್ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 70ರ ಅಡಿಯಲ್ಲಿ 
ಪ್ರತಿವಾದಿಯಿಂದ ಬರಬೇಕಾಗಿರುವ ರೂ .5.01= 00 ಲಕ್ಷಗಳನ್ನು ವಾರ್ಷಿಕ ಶೇಕಡಾ 18 % ಬಡ್ಡಿಯೊಂದಿಗೆ ದಿನಾಂಕ:12.01.2010 
ರಿಂದ ಮೂರ್ತ ವಸೂಲಿ ಮಾಡುವ ಸಲುವಾಗಿ ಹೂಡಿರುವ ವ್ಯಾಜ್ಯವಾಗಿರುತ್ತದೆ. 

ವಾದಿ ಬ್ಯಾಂಕು ಕಲಂ 103ರಡಿ ಅರ್ಜಿಯನ್ನು ಸಲ್ಲಿಸಿ ಈ ದಾವೆಯಲ್ಲಿ ಪ್ರತಿವಾದಿಗಳ ವಿರುದ್ಧ ಹೊರಡಿಸಬಹುದಾದ 
ಯಾವುದೇ ನಿರ್ಣಯವನ್ನು / ಆದೇಶವನ್ನು ಅಥವಾ ಅವಾರ್ಡನ್ನು ಸದರಿಯವರು ವಿಳಂಬಗೊಳಿಸುವ ಅಥವಾ ಅದರ ಜಾರಿಗೆ 
ಅಡ್ಡಿಯನ್ನುಂಟು ಮಾಡುವ ಉದ್ದೇಶದಿಂದ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವಂತೆ ಪ್ರತಿವಾದಿಗಳಿಗೆ ಸೇರಿದ ಸ್ಥಿರಾಸ್ತಿಯನ್ನು 
ವರ್ಗಾವಣೆ/ ಪರಭಾರೆ ವಿಲೇವಾರಿ ಮಾಡಬಹುದೆಂದು ಮನವರಿಕೆಯಾಗಿದ್ದು ಸದರಿ ಅರ್ಜಿಯನ್ನು ಪ್ರತಿವಾದಿಗಳಿಗೆ 
ಜಾರಿಗೊಳಿಸಿದೆ. 

ವಾದಿ ಬ್ಯಾಂಕು ಮುಂದುವರೆದು ಪ್ರತಿವಾದಿಗಳ ಮೇಲ್ಕಂಡ ಕ್ರಮವನ್ನು ತಡೆಗಟ್ಟದಿದ್ದಲ್ಲಿ ಅವರ ವಿರುದ್ದ ವಾದಿ 
ಬ್ಯಾಂಕು ಅವಾರ್ಡ್: ಡಿಕ್ರಿ ಪಡೆದರೂ ಅದನ್ನು ಜಾರಿಗೊಳಿಸಿ ಹಣ ವಸೂಲಿ ಮಾಡಲು ಯಾವುದೇ ದ್ರವ್ಯಾನುಕೂಲತೆ 
ಇಲ್ಲದಂತಾಗುತ್ತದೆ ಎಂದು ತಿಳಿಸಿರುತ್ತಾರೆ. ಪ್ರತಿವಾದಿಗಳ ಷೆಡ್ಯೂಲ್ ಆಸ್ತಿಗಳು ವಿಲೇವಾರಿಯಾದಲ್ಲಿ, ಪ್ರತಿವಾದಿಗಳ ವಿರುದ್ಧ 
ಮಾಡಲ್ಪಡಬಹುದಾದ ಯಾವುದೇ ಆದೇಶ: ಡಿಕ್ರಿಯನ್ನು ನಿಷ್ಕ್ರಿಯಗೊಳಿಸಿದಂತೆ: ವಿಳಂಬಗೊಳಿಸಿದಂತಾಗುತ್ತದೆ ಎಂಬುದು 
ನನಗೆ ಪೂರ್ತಿಯಾಗಿ ಮನವರಿಕೆಯಾಗಿರುತ್ತದೆ. ಮಧ್ಯಂತರ ಅರ್ಜಿಯ ಬಗ್ಗೆ ವಾದಿ ಪರ ವಕೀಲರ ವಾದವನ್ನು ಕೇಳಿದ 
ನಂತರ ಈ ಕೆಳಕಂಡಂತೆ ಆದೇಶವನ್ನು ಹೊರಡಿಸಿದೆ. 

ಆದೇಶ 
ಮೇಲೆ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 103 ಹಾಗೂ ಸರ್ಕಾರದ 
ಅಧಿಸೂಚನೆ, ನಂ . ಸಿ. ಎಂ . ಡಬ್ಲ್ಯೂ / 23/ ಸಿ.ಎಲ್. ಎಂ /2007 , ಬೆಂಗಳೂರು, ದಿನಾಂಕ:14.09.2007ರಲ್ಲಿ ದತ್ತವಾಗಿರುವ 
ಅಧಿಕಾರವನ್ನು ಚಲಾಯಿಸುತ್ತಾ , ಎಸ್. ಆರ್. ದೇವಪ್ಪ, ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು , ನಿಯಮ 441, ದಾವಾ 
ಪಂಚಾಯಿತಿ ನ್ಯಾಯಾಲಯ , ಅಮಾನತ್ ಹೌಸ್, ಶಿವಾಜಿನಗರ, ಬೆಂಗಳೂರು ಆದ ನಾನು, ಅನುಬಂಧದಲ್ಲಿ ಪ್ರತಿವಾದಿಗಳ 
ಸ್ಥಿರಾಸ್ತಿಗಳನ್ನು ಷರತ್ತಿಗೊಳಪಟ್ಟು ಜಪ್ತಿಮಾಡಿಕೊಳ್ಳಲು ಆದೇಶ ಪೂರ್ವ ಜಪ್ತಿ ಆದೇಶವನ್ನು ಈ ಮೂಲಕ ಹೊರಡಿಸಿರುತ್ತೇನೆ. 

ಪ್ರತಿವಾದಿಗಳ ಮೇಲ್ಕಂಡ ಆದೇಶ ಪೂರ್ವ ಜಪ್ತಿ ಆದೇಶವನ್ನು ತೆರವು ಮಾಡಿಕೊಳ್ಳಲು ಇಚ್ಚಿಸಿದಲ್ಲಿ ಅರ್ಜಿದಾರರ 
ಬೇಡಿಕೆ ಮೊತ್ತಕ್ಕೆ ಸರಿಸಮವಾಗಿ ಸೂಕ್ತ ಭದ್ರತೆಯನ್ನು ಈ ನ್ಯಾಯಾಲಯಕ್ಕೆ ಒಪ್ಪಿಗೆಯಾಗುವಂತೆ ಅಥವಾ ದಾವಾ ಮೊತ್ತ 
ರೂ .5. 01 = 00 ಲಕ್ಷಗಳನ್ನು ಸಹಕಾರ ಸಂಘಗಳ ಜಂಟಿ ನಿಬಂಧಕರು , ನಿಯಮ 441, ದಾವಾ ಪಂಚಾಯಿತಿ ನ್ಯಾಯಾಲಯ , 
ಅಮಾನತ್ ಹೌಸ್, ಶಿವಾಜಿನಗರ, ಬೆಂಗಳೂರು ಇವರ ಪಿ. ಡಿ. ಖಾತೆಗೆ ಸಹಕಾರಿ ಅಪೆಕ್ಸ್ ಬ್ಯಾಂಕ್ ನಿ., ಶಿವಾಜಿನಗರ ಶಾಖೆ, 
ಶಿವಾಜಿನಗರ, ಬೆಂಗಳೂರು ಇದರಲ್ಲಿ ದಿನಾಂಕ:12 .02.2010 ರೊಳಗೆ ಠೇವಣಿಸಿ ಮೂಲ ಚಲನ್‌ನನ್ನು ಈ ನ್ಯಾಯಾಲಯಕ್ಕೆ 
ಹಾಜರುಪಡಿಸುವುದು. ತಪ್ಪಿದಲ್ಲಿ ಈ ಬಗ್ಗೆ ನಿಮ್ಮ ಹೇಳಿಕೆ ಏನೂ ಇಲ್ಲವೆಂದು ಪರಿಗಣಿಸಿ, ಆದೇಶ ಮುನ್ನಾ ಜಪ್ತಿ ಆದೇಶವನ್ನು 
ಸ್ಥಿರೀಕರಿಸಲಾಗುವುದು. ಷೆಡ್ಯೂಲ್‌ನಲ್ಲಿನ ಸ್ಥಿರಾಸ್ತಿಗಳನ್ನು ಖರೀದಿಸುವವರು/ ಆಸ್ತಿಗಳನ್ನು ಹೊಂದುವವರು ಈ ಆದೇಶ 
ಪೂರ್ವ ಜಪ್ತಿ ಆದೇಶಕ್ಕೆ ಒಳಪಟ್ಟು ಮಾಡಿರುತ್ತಾರೆಂದು ತಿಳಿಯುವುದು. 

SCHEDULE -A 
Property of Sri .Mohammed Haneef: 

All the piece and parcel of property bearing Site 4 , Corporation Qtrs , Berlie Street, Shanthinagar, 
Bangalore ,measuring 30x30 feets and bounded on : 

East by : Private Property 
West by : Private Property 
North by: Road 
South by: Private Property. 


ಕ್ಕೆ 


೩೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧, ೨೦೧೦ 

ಭಾಗ - ೩ 
SCHEDULE -B 
Property of Sri Mohammed Farroq : 

All the piece and parcel of property bearing Site 96 , 6th main , 8th Cross, Pillappa Block , Ganga 
Nagar, Bangalore-560032 . 

East by: Private Property 
West by : 8th Cross Road 
North by : Private Property 
South by : Private Property . 

ಈ ಆದೇಶವನ್ನು ನನ್ನ ಸ್ವ ಸಹಿ ಹಾಗೂ ನ್ಯಾಯಾಲಯದ ಮೊಹರಿನೊಂದಿಗೆ ದಿನಾಂಕ:13.01. 2010 ರಂದು 
ಹೊರಡಿಸಿದೆ. 

ಎಸ್ .ಆರ್. ದೇವಪ್ಪ 

ಸಹಕಾರ ಸಂಘಗಳ ಜಂಟಿ ನಿಬಂಧಕರು ( ನಿ .441), 
ಪಿಡಿ -17 

ದಾವಾ ಪಂಚಾಯಿತಿ ನ್ಯಾಯಾಲಯ , ಅಮಾನತ್ ಹೌಸ್, 

ಒಂದನೇ ಮಹಡಿ, ನಂ .43, ಹಾಸ್ಪಿಟಲ್ ರಸ್ತೆ, 

- ಶಿವಾಜಿನಗರ, ಬೆಂಗಳೂರು-560001 , 
ಕಾರ್ಮಿಕ ಪರಿಹಾರ ಆಯುಕ್ತರವರ ನ್ಯಾಯಾಲಯ , ಉಪವಿಭಾಗ - 2, ಕಾರ್ಮಿಕಭವನ, ಬನ್ನೇರುಘಟ್ಟ ರಸ್ತೆ , ಐ. ಟಿ.ಐ. 

* ಆವರಣ, ಬೆಂಗಳೂರು- 29 
ಪ್ರಕರಣ ಸಂಖ್ಯೆ: ಡಬ್ಲೂಸಿಎ / ಬಿ2/ ಎನ್ ಎಫ್ ಸಿ/ ಸಿಆರ್ - 83 /2002 , ದಿನಾಂಕ:7ನೇ ಜನವರಿ, 2010 
ಅರ್ಜಿದಾರರು 

ಪ್ರತಿವಾದಿಗಳು 
1) ಶ್ರೀಮತಿ ಸರಳ ಕೋಂ ಲೇಟ್ ಗಜೇಂದ್ರ ವಿರುದ್ದ 1) ಮೆ : ಯುನೈಟೆಡ್ ಇನ್ಸೂರೆನ್ಸ್ ಕಂ . ಲಿ., 2ನೇ ಮಹಡಿ, 
(ಸುಮಾರು 51 ವರ್ಷ ವಯಸ್ಸು) 

11ನೇ ಕ್ರಾಸ್ , ಸಂಪಿಗೆ ವೃತ್ತ, ಮಲ್ಲೇಶ್ವರಂ, ಬೆಂಗಳೂರು. 
2) ಶ್ರೀ ಬಾಲಾಜಿ ಬಿನ್ ಲೇಟ್ ಎಂ , ಗಜೇಂದ್ರ 

2) ಶ್ರೀ ಅಬ್ದುಲ್ ರೆಹಮಾನ್ ಬಿನ್ ಲೇಟ್ ಹಮಟ್, 
( ಸುಮಾರು 30 ವರ್ಷ ವಯಸ್ಸು) 

36 / 2 , 2ನೇ ಕ್ರಾಸ್ , ಗೋಪಾಲಪುರಂ, ಮಾಗಡಿರಸ್ತೆ , 
3) ಶೀ ಸಂಪತ್ ಬಿನ್ ಲೇಟ್ ಎಂ . ಗಜೇಂದ. 

ಬೆಂಗಳೂರು- 23. 
( ಸುಮಾರು 29 ವರ್ಷ ವಯಸ್ಸು) 
4) ಶ್ರೀಮತಿ ಭಾಗ್ಯಮ್ಮ ಬಿನ್ ಲೇಟ್ 
ಮುನಿಸ್ವಾಮಿ , ( ಸುಮಾರು 76 ವರ್ಷ , 
ವಯಸ್ಸು) 
ವಿಳಾಸ: ನಂ .6, 15ನೇ ಕ್ರಾಸ್, ಹೆಗ್ಗನಹಳ್ಳಿ 
ಮುಖ್ಯ ರಸ್ತೆ , ಹೊಯ್ಸಳನಗರ, ಸುಂಕದಕಟ್ಟೆ 
ಬೆಂಗಳೂರು- 91 . 

ಪ್ರಕಟಣೆ 
- ಶ್ರೀ ಗಜೇಂದ್ರನ್ ಇವರು ಪ್ರತಿವಾದಿ -2 ಇವರ ಬಳಿ ಕೆಲಸ ನಿರ್ವಹಿಸುತ್ತಿದ್ದಾಗ ಅಪಘಾತ ಹೊಂದಿ 
ಗಾಯಗೊಂಡಿರುತ್ತಾರೆಂದು ಅರ್ಜಿ ಸಲ್ಲಿಸಿದ್ದು, ಈ ಸಂಬಂಧ ಈ ನ್ಯಾಯಾಲಯವು ದಿನಾಂಕ: 30.05 . 2005 ರಂದು ಅಂತಿಮ 
ಆದೇಶ ಹೊರಡಿಸಿ ಶ್ರೀ ಗಜೇಂದ್ರನ್ ಇವರು ಪರಿಹಾರ ಪಡೆಯಲು ಅರ್ಹರು ಎಂದು ಆದೇಶಿಸಿರುತ್ತದೆ. ಅದರಂತೆ 1ನೇ 
ಪ್ರತಿವಾದಿಗಳು ರೂ . 38 ,352 / - ಪರಿಹಾರ ಹಣವನ್ನು ಠೇವಣಿ ಮಾಡಿರುತ್ತಾರೆ. 

ಮುಂದುವರೆದು ಶ್ರೀಮತಿ ಸರಳ , ಶ್ರೀ ಬಾಲಾಜಿ, ಶ್ರೀ ಸಂಪತ್, ಶ್ರೀಮತಿ ಭಾಗ್ಯಮ್ಮ ಇವರುಗಳು ಈ ನ್ಯಾಯಾಲಯಕ್ಕೆ 
ಅರ್ಜಿಯೊಂದನ್ನು ಸಲ್ಲಿಸಿ, ತಾವು ಮೃತ ಗಜೇಂದ್ರನ್ ಇವರ ಕಾನೂನುಬದ್ಧ ವಾರಸುದಾರರು ಎಂದು ಹೇಳಿ ಶ್ರೀ ಗಜೇಂದ್ರನ್ 
ದಿನಾಂಕ:30 .10 .2006 ರಂದು ಮೃತಪಟ್ಟಿರುವುದರಿಂದ ಪ್ರತಿವಾದಿಯವರು ಠೇವಣಿ ಮಾಡಿರುವ ಹಣವನ್ನು ತಮಗೆ ಬಿಡುಗಡೆ 
ಮಾಡಿಕೊಡುವಂತೆ ಈ ನ್ಯಾಯಾಲಯವನ್ನು ಪ್ರಾರ್ಥಿಸಿರುತ್ತಾರೆ. 

- ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ ಹಾಗೂ ಅರ್ಜಿದಾರರಲ್ಲದೇ ತಾವೇನಾದರೂ ಮೃತರ ಅವಲಂಬಿತರು ಎಂದು ಪರಿಗಣಿಸಬೇಕೆಂದು 
ಕೇಳಿಕೊಳ್ಳುವುದಾದರೆ ಅಂತಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನದೊಳಗಾಗಿ ತಮ್ಮ ಆಕ್ಷೇಪಣೆ 
ಅಥವಾ ಅರ್ಜಿಗಳಾಗಲೀ ಸಲ್ಲಿಸುವುದು. ಯಾವುದೇ ಅರ್ಜಿ ಅಥವಾ ಆಕ್ಷೇಪಣೆ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ 
ಕ್ಲಮ್ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು 
ಸ್ವೀಕರಿಸಲಾಗುವುದಿಲ್ಲ. 

ದೇವರಾಜು ಎಂ .ಎನ್ . 
ಪಿಆರ್ - 62 

ಕಾರ್ಮಿಕ ಪರಿಹಾರ ಆಯುಕ್ತರು, 
ಉಪವಿಭಾಗ -2 , ಬೆಂಗಳೂರು. 


288 - 


250 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧ , ೨೦೧೦ 
IN THE COURT OF HON BLE 3RD A . C . M . M . NRUPATHUNGA ROAD BANGALORE 


It s here by notified to the public . That Madiwala Police Station Bangalore city have Seized the 
following vehicles a Unclaimed and such vehicles are lying in the Police Station as unclaimed so for. 
Hence the owner of the vehicles. May put their claim Onemonth from the date of this notification . 

IN THE COURT OF 
HON BLE 3rd A .C .M .M . 

BANGALORE CITY 
C -MISE NO -766 /09 , P .F .NO - 316 /09 


Type of Vehicle 


Registration No 


Engine -No 


Chassis - No 


No . 


BAJAJ CT- 100 


Nil 


DUMBLG98638 


DUFBLG 12940 


TVS STAR CITY 


TN - 24- X -4173 


AF5E61409941 


| MD625KF5061877941 


BAJAJPULSAR 


AP - 03-H - 9235 


DHGBKK93970 


DHVBKK94402 


SPLENDOR 


KA -02 -EB -5990 


OOG 18E11967 


OOG20F11846 


00voorAwN 


TVS VICTOR 


KA -02 -EJ- 9055 


N3308M668340N3308F665600 
7512M623151 7512F579175 


KA -02- R - 1050 


SUZUKI SAMURAI 
YAMAHA RX 
HEROHONDA CD - 100 


CAU- 8670 


1L1345082 


IL1345082 


KA -01-W - 4033 


BAJAJ BOXER 


KA -05 -ER -6542 


| 93B10F12996 NIL 
DMMBKM25048 DFFBKM76569 
1L7015508 00J1L7015508 
OD1F51421008 MD621BD1652F91561 


10 


YAMAHA RX 


KA -05 -EU -2859 


11 


TVS HEAVY DUTY 


12 


SUZUKI SAMURAI 


KA -03 - W - 2842 


7806M108347 


7806F061177 


13 


YAMAHA RX 


BLUE COLOUR 


14 


TVS 50 XL 


TN - 32 - Z - 3672 


15 


KA -05 - S -4214 


1L1192035 1L1192035 
Nil 

A810F010623 
7603M667458 7603F622968 
31M95H3612631F95H33316 
1L5010147 96F1L5010147 


MH - 19 - F -6532 


NIL 


16 
17 
18 
19 


SUZUKI SAMURAI 
KAWASAKI CHAMPIAN 
YAMAHA RXG 
| SUZUKIMAX - 100 
BAJAJ CT- 100 
BAJAJ PULSAR 
YAMAHA RX 


1510M606722 


1510F563490 


KA - 05 -R -7168 
KA-05 - ES -8875 
KA- 38 -M - 1602 


DOMDLD24674 


DUFDLD43935 


20 


DJGBBL16437 


MD2DHDJZZPCL12199 


KA -01- R - 2132 


1L5260026 


99G1L5260026 


21 
22 


KAWASAKI BAJAJ 


KA -02 -K -3732 


30M93J02288 


30F93J02819 


23 


KINETIC HONDA 


KA -05 - Q -8852 


24 


KA -03- K -6058 


KINETIC HONDA 
KINETIC HONDA 


565414NILLM . 
| 420889NIEJE 
393567N1EJK 
JF11E0034714 


LM575570 
NIFJE431366 
NIL 
ME4JF115K38028724 


25 


KA -02 - K - 1382 
KA-05 -EQ -930 


26 


HONDA DIO 


259 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧ , ೨೦೧೦ 


201 - a 


SI. 


Type of Vehicle 


Registration No 


Engine -No 


Chassis -No 


No . 


27 


HONDA DIO 


KA- 05- EM -2301 


JF11E0017403 


ME4JF115B38015438 


28 


TVS SCOOTY 


K98EN188845 


KA -51- H -8374 
KA -04 - Q - 989 


DHGBNA67991 MD2DHDHZZNCA30519 

L509F182722 


KA -04 - E - 9248 


29 | BAJAJ PULSAR 
30 TVS CHAMP 
31 KINETIC HONDA 
32 BAJAJ CT -100 
33 

BAJAJ M - 80 
34 BAJAJ PLATINAM 
35 HERO PUCH 


196976NEEFE 
DUMBLM82775 


KA -02- EQ - 8891 


DUFBLM12364 


KA -08 - E -5095 


KA -51- J-8798 


DUMBNF4889 


MD2DDDZZZNWF32845 


KA -05 -L - 1081 


EB230979 


OB229807 


C -MISE NO -770/09, P .F .NO - 317 /09 


Type of Vehicle Registration No 


Engine -No 


Chassis - No 


No. 


1 


BAJAJ PULSAR 


KA -03 -7186 


DHGBKG17987 DHVBG 1901 


TVS HEAVY DUTY 


KA -02-EU -2257 


OD1NS1544111 MD621DD1152N52633 


BAJAJ CT- 100 


KA -05 -EW -7324 


DUMBLL56875 


DUFBLM69781 


BAJAJ PLATINA 


KA -51-R - 7843 


DUUBRC07446 


MD2DDDZZZPC57049 


| H /H SPLENDOUR 


KA -04 -L -8189 


95G 17501322 


95619F01462 


000voorAwn 


KINETIC HONDA 


KA -03- Q -5594 


585929WIEMB 
JF08E5198637 


HONDA ACTIVA 


KA -41- K -7764 


ME4J4F003A88167313 


KAWASAKI BAJAJ 4 -5 


31M93K14307 


31F03K15345 


KA -10 - J-6141 
TN - 01 - F- 8006 


1L1385858 


1L1385858 


YAMAHA 
BAJAJ CT -100 


10 


KA - 04 - EL -8974 


DUMBMC58287 DUFDMC55561 


11 


HONDA KA -02- X -294 


98J17M04221 


98J19CD4545 


HERO 
SPLENDOUR 


12 


KA -05 - D -8365 
AUTO - MYL-5473 


13 


AUTO RICKSHAW 
LUGGAE 

RICKSHAW 
14 | AUTO RICKSHAW 


KA - 17 -6574 


AEMBHBO6706 


C -MISE NO -771 /09 , P .F .NO - 318 /09 

4TL845744 


Yamaha Rx 


2 


AP - 11- E - 9249 


7807M128512 


7807F081192 


Suzuki Samurai 
Hero Honda Splendour 


3 


KA -01- R - 2141 


97J17F09665 


97J19F09212 


4 
5 


Ind Suzuki 
Tvs XI Super 


CKP - 1638 
KA -05- ED -7603 


3603F049645 
P1009M318001 P100GF320840 


287 - 2 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧ , ೨೦೧೦ 


25a 


Type of Vehicle 


Registration No 


Engine - No 


Chassis - No 


SI. 
No. 


Kenetic Honda 


KA -03 -L -8824 


7 


KA -05 - Y - 2003 


P1508M040030 


8 


8 


l Tve 


Tvs XI Super 
Tvs Suzuki 
Yamaha 


1909M246342 


CKA -751 
KL - 13- C -4294 
KA -05 -W - 547 


1L11507L3 


10 


DBM96H01072 


DBF96H10162 


Kawasaki Bajaj 
Kinetic Bike 


11 


AP -28 -AG -0606 


DH511016102 


DH510113105 


12 


Hero Puch 


KA -05 - V - 210 
KA -04 -K -2275 


06M93K6784 


06F93K81071 


13 
14 


Bajaj Chetak 
Bajaj Chetak 
Suzuki Samurai 


CAV - 360 


L473283 


15 


KA -07 - H - 736 


7601M636736 


7601F592646 


16 


KA -01-Q - 97 


IL5237925 


99E1L5237925 
96KIL5048751 


KA - 33 - E - 2741 


IL5048751 


17 
18 
19 


KA -03-ER -2487 


OF1A61496340 


KA -05 - EL - 1997 


E3210M456050 


92100F400093 


20 


KA -04 - J-552 


21 


OOEE18M13202 


00E200C13788 


22 


KA -03 - S -641 


06E727108 


06F96F84429 


KA -41- E -5613 


DUMBMK95910 


MD2DDDU22MKK85956 


KA -02 - 9683 


35MBDD65116 


06FBDD77258 


23 
24 
25 
26 
27 
28 
29 


MET -6805 
KA - 05 -EJ- 3032 
KA - 05 -EB - 1292 


P1204M57097 


P3204F55717 
06CBFB97080 


CDEFB52099 


Yamaha 
Yamaha 
TVS Victor 
TVS Max -100 
Kenetic Honda 
Hero Honda Splendour 
Bajaj Chetak 
Bajaj CT -100 
Bajaj Chetak 
Bajaj Chetak 
TVS Heavy Duty 
Bajaj Chetak 
LML Vespa 
Kenetic Honda 
Bajaj Chetaka 
Bajaj Chetak 
Bajaj Chetak 
Bajaj 
Bajaj 
Hero Puch 
Hero Honda 
Kawashaki Bajaj 
TVS Champ 
Bajaj Chetak 


TDZ-5092 


AC16768 


30 


CNX -916 


31 


CTH -5639 


32 


35M96J38760 


TN -01-K9811 
CAU - 2054 
KA -05 - Q -3128 
KA -04 -U - 1475 


33 
34 
35 
36 
37 
38 
39 


KA -02 - Y -4437 


19619F10261 


TN - 59- Y - 5517 


M94G047380 


4008657 


25 $ 


201 - a 


FRIDF 3 DODATE , Rododd who 90 , 9000 
Type of Vehicle Registration No Engine - No 


SI. 


Chassis - No 


No . 


40 


TVS Pride 


41 


42 
43 
44 
45 


LML Vespa 
Bajaj Chetak 
Bajaj Chetak 
TVS XL 
TVS XL 


46 


TVS XL 


47 


48 


49 


KA-03-H -5082 
CKP - 1604 
KA -03 - E -9717 
KA -05 -L-9645 


50 


51 


7410M496533 


74010F45466 


52 


EB555030 


MD397H1VRVC551616 


Bajaj Chetak 
Bajaj Chetak 
Bajaj Chetak 
Bajaj Chetak 
Suzuki Samurai 
Hero Puch 
TVS XL Super 
TVS XL Super 
TVS XL Super 
TVS 50 
BajajChetak 
Bajaj Chetak 


53 


KA -01- Y - 3035 


OD1G51458248 


MD621BD1852611597 


KA -05 -ED -7115 


PIO08M310275 


P3009F3140 


KA -01-R - 2064 


P1908M156712 


54 
55 
56 
57 
58 


P108F157345 
A707F697068 


KA -05 - X -6609 


KA -05 - S -7815 


35M96F46712 


KA -05 - X - 3879 


59 


CKR -8610 
KA -07 - T -6455 


Bajaj Chetak 
TVS XL Heavy Duty 
Suzuki Samurai 


35MBD135093 
WO6B024819 
OD1A61598719 
7508M579806 


60 


MD621BD1X62A84602 
7508F536353 


61 


KA - 03 - Q - 5523 


62 


Yamaha RX 


KA -03 - H -5615 


E3OCH0442534 


C300H043294 


CKW -4721 


63 
64 


LML Vespa 
TVS 50 


TN - 21 - C - 9472 


A906F171665 


1 


Bajaj Chetak 


C -Mise No 699/00 PF 145 /00 
KA - 11 - E -6222 
C -Mise No 83/08 . PF No . 40/08 


Royal Enfiled 


KL -07 -AC -4124 


C -Mise No 332/ 09. PF No 189/09 


1 


Ford Icon car 


GJ- 1 - AP -6534 


Iird A . C .M . M . 


PR -50 


Magistrate , Bangalore . 


ಭಾಗ - ೩ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ ಜನವರಿ ೨೧, ೨೦೧೦ 

೩೯೫ 
ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು, ನಿಯಮ 441 , ದಾವಾ ಪಂಚಾಯಿತಿ ನ್ಯಾಯಾಲಯ , ಅಮಾನತ್ ಹೌಸ್, 

ಶಿವಾಜಿನಗರ , ಬೆಂಗಳೂರು 

ದಾವಾ ನಂ . ಜೆ. ಆರ್ . ಡಿ./ ಎ . ಸಿ. ಬಿ ./ 111 / 07 - 08 
ವಾದಿ 

ಪ್ರತಿವಾದಿ 
1) General Manager, 

1 ) M /s PHR DEVELOPERS 
Amanath Co -operative Bank Ltd ., 

Represented by Its Partners 
No.43, Hospital Road , Shivajinagar, 

a . Irfan Razack , 
Bangalore . 

b . Rizwan Razack , 
C . Ayesha Rahman 
No.1, Falcon House , Main Guard Cross Road, 
Bangalore - 560001 , 
2 ) Mr. K . Rahman Khan 
No .200 /c , 7th Main , 3rd Block , Jayanagar , 
Bangalore - 560011 . 
3) Mr. Ziaulla Sharieff 
Slo Late Gaffar Sharieff , 
A - 1, Barkha , Golden Enclave , Bangalore -560071 . 
4 ) Mr. Azeez Mohamed 
S / o Mohamed Adam , 
M .D . Sons , No.4 , B Block , Sri Balaji Complex , 
No .125 , Sultanpet, Bangalore -560053 
5 ) Mr. S . S . Peeran 
S /o S.M . Peer, No. 22 , Albert Road , Cross , Behind 
Bank of India , Richmond Town , Bangalore -500025 . 
6 ) Mr. Sadath Ali Khan 
S /o Late B . M . Sana Khan Farah Builders Private Ltd ., 
No. 30 /1 , Vittal Mallaya Road , Bangalore - 1. 
7 ) Mrs . Jameela Khaleel 
W / o Late M . R , Khaleel, No . 18/ 3 , Arnee Road , 
Shantinagar, Bangalore -560027 . 
8 ) Mr.Mohamed Ateeq Ahmed 
S / o Abdul Gafoor, 
No .23, F - Street, Cleveland Town , Bangalore -560005 . 
9 ) Mr. Mohamed Asadulla 
Slo Mohamed Yousuff , 
No. 1022 /47 , 38th Cross , 4th T Block , Jayanagar, 
Bangalore- 560011 . 
10 ) Mr. Maqsood Ali Khan 
Slo K . Rahaman Khan , No .200 /c, 7th Main , 3rd Block , 
Jayanagar, Bangalore . 
11) Mr. Ayub Khan 
I Floor, Leonardo Lane, Richmond Town , 

Bangalore- 560025 . 
ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 103ರ ಅಡಿಯಲ್ಲಿ ಸ್ಥಿರಾಸ್ತಿಗಳ ಜಪ್ತಿ ಪೂರ್ವ ಆದೇಶ 
ಮೇಲ್ಕಂಡ ದಾವೆಯನ್ನು ವಾದಿ ಬ್ಯಾಂಕ್ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 70ರ ಅಡಿಯಲ್ಲಿ 
ಪ್ರತಿವಾದಿಯಿಂದ ಬರಬೇಕಾಗಿರುವ ರೂ .3,888 = 76 ಲಕ್ಷಗಳನ್ನು ವಾರ್ಷಿಕ ಶೇಕಡಾ 18 % ಬಡ್ಡಿಯೊಂದಿಗೆ 
ದಿನಾಂಕ: 22 . 04 .2008 ರಿಂದ ಮೂರ್ತ ವಸೂಲಿ ಮಾಡುವ ಸಲುವಾಗಿ ಹೂಡಿರುವ ವ್ಯಾಜ್ಯವಾಗಿರುತ್ತದೆ. 


ನಲಿ 


೩೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧ , ೨೦೧೦ 

ಭಾಗ - ೩ 
ವಾದಿ ಬ್ಯಾಂಕು ಕಲಂ 103ರಡಿ ಅರ್ಜಿಯನ್ನು ಸಲ್ಲಿಸಿ ಈ ದಾವೆಯಲ್ಲಿ ಪ್ರತಿವಾದಿಗಳ ವಿರುದ್ಧ ಹೊರಡಿಸಬಹುದಾದ 
ಯಾವುದೇ ನಿರ್ಣಯವನ್ನು / ಆದೇಶವನ್ನು ಅಥವಾ ಅವಾರ್ಡನ್ನು ಸದರಿಯವರು ವಿಳಂಬಗೊಳಿಸುವ ಅಥವಾ ಅದರ ಜಾರಿಗೆ 
ಅಡ್ಡಿಯನ್ನುಂಟು ಮಾಡುವ ಉದ್ದೇಶದಿಂದ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವಂತೆ ಪ್ರತಿವಾದಿಗಳಿಗೆ ಸೇರಿದ ಸ್ಥಿರಾಸ್ತಿಯನ್ನು 
ವರ್ಗಾವಣೆ/ ಪರಭಾರೆ ವಿಲೇವಾರಿ ಮಾಡಬಹುದೆಂದು ಮನವರಿಕೆಯಾಗಿದ್ದು ಸದರಿ ಅರ್ಜಿಯನ್ನು ಪ್ರತಿವಾದಿಗಳಿಗೆ 
ಜಾರಿಗೊಳಿಸಿದೆ. 

ವಾದಿ ಬ್ಯಾಂಕು ಮುಂದುವರೆದು ಪ್ರತಿವಾದಿಗಳ ಮೇಲ್ಕಂಡ ಕ್ರಮವನ್ನು ತಡೆಗಟ್ಟದಿದ್ದಲ್ಲಿ ಅವರ ವಿರುದ್ದ ವಾದಿ 
ಬ್ಯಾಂಕು ಅವಾರ್ಡ್: ಡಿಕ್ರಿ ಪಡೆದರೂ ಅದನ್ನು ಜಾರಿಗೊಳಿಸಿ ಹಣ ವಸೂಲಿ ಮಾಡಲು ಯಾವುದೇ ದ್ರವ್ಯಾನುಕೂಲತೆ 
ಇಲ್ಲದಂತಾಗುತ್ತದೆ ಎಂದು ತಿಳಿಸಿರುತ್ತಾರೆ. ಪ್ರತಿವಾದಿಗಳ ಷೆಡ್ಯೂಲ್ ಆಸ್ತಿಗಳು ವಿಲೇವಾರಿಯಾದಲ್ಲಿ , ಪ್ರತಿವಾದಿಗಳ ವಿರುದ್ದ 
ಮಾಡಲ್ಪಡಬಹುದಾದ ಯಾವುದೇ ಆದೇಶ: ಡಿಕ್ರಿಯನ್ನು ನಿಷ್ಕ್ರಿಯಗೊಳಿಸಿದಂತೆ: ವಿಳಂಬಗೊಳಿಸಿದಂತಾಗುತ್ತದೆ ಎಂಬುದು 
ನನಗೆ ಪೂರ್ತಿಯಾಗಿ ಮನವರಿಕೆಯಾಗಿರುತ್ತದೆ. ಮಧ್ಯಂತರ ಅರ್ಜಿಯ ಬಗ್ಗೆ ವಾದಿ ಪರ ವಕೀಲರ ವಾದ ಹಾಗೂ ಪ್ರತಿವಾದಿ 
1( ಎ ) ಪರ ವಕೀಲರ ಆಕ್ಷೇಪಣೆ ಕೇಳಿದ ನಂತರ ಈ ಕೆಳಕಂಡಂತೆ ಆದೇಶವನ್ನು ಹೊರಡಿಸಿದೆ. 

ಆದೇಶ 
ಮೇಲೆ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 103 ಹಾಗೂ ಸರ್ಕಾರದ 
ಅಧಿಸೂಚನೆ, ನಂ . ಸಿ. ಎಂ . ಡಬ್ಲೂ 23/ ಸಿ.ಎಲ್. ಎಂ /2007 , ಬೆಂಗಳೂರು, ದಿನಾಂಕ:14.09.2007ರಲ್ಲಿ ದತ್ತವಾಗಿರುವ 
ಅಧಿಕಾರವನ್ನು ಚಲಾಯಿಸುತ್ತಾ , ಎಸ್. ಆರ್. ದೇವಪ್ಪ, ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು , ನಿಯಮ 441 , ದಾವಾ 
ಪಂಚಾಯಿತಿ ನ್ಯಾಯಾಲಯ , ಅಮಾನತ್ ಹೌಸ್, ಶಿವಾಜಿನಗರ, ಬೆಂಗಳೂರು ಆದ ನಾನು, ಷೆಡೂ 
ನಮೂದಿಸಿರುವಂತೆ ಪ್ರತಿವಾದಿ ನಂ .1( ಎ) ರವರ ಸ್ಥಿರಾಸ್ತಿಗಳನ್ನು ಷರತ್ತಿಗೊಳಪಟ್ಟು ಜಪ್ತಿಮಾಡಿಕೊಳ್ಳಲು ಆದೇಶ ಪೂರ್ವ ಜಪ್ತಿ 
ಆದೇಶವನ್ನು ಈ ಮೂಲಕ ಹೊರಡಿಸಿರುತ್ತೇನೆ. 

ಪ್ರತಿವಾದಿಗಳ ಮೇಲ್ಕಂಡ ಆದೇಶ ಪೂರ್ವ ಜಪ್ತಿ ಆದೇಶವನ್ನು ತೆರವು ಮಾಡಿಕೊಳ್ಳಲು ಇಚ್ಚಿಸಿದಲ್ಲಿ ಅರ್ಜಿದಾರರ 
ಬೇಡಿಕೆ ಮೊತ್ತಕ್ಕೆ ಸರಿಸಮವಾಗಿ ಸೂಕ್ತ ಭದ್ರತೆಯನ್ನು ಈ ನ್ಯಾಯಾಲಯಕ್ಕೆ ಒಪ್ಪಿಗೆಯಾಗುವಂತೆ ಅಥವಾ ದಾವಾ ಮೊತ್ತ 
ರೂ .3. 888 = 76 ಲಕ್ಷಗಳನ್ನು ಸಹಕಾರ ಸಂಘಗಳ ಜಂಟಿ ನಿಬಂಧಕರು, ನಿಯಮ 441, ದಾವಾ ಪಂಚಾಯಿತಿ ನ್ಯಾಯಾಲಯ , 
ಅಮಾನತ್ ಹೌಸ್, ಶಿವಾಜಿನಗರ, ಬೆಂಗಳೂರು ಇವರ ಪಿ . ಡಿ. ಖಾತೆಗೆ ಸಹಕಾರಿ ಅಪೆಕ್ಸ್ ಬ್ಯಾಂಕ್ ನಿ., ಶಿವಾಜಿನಗರ ಶಾಖೆ, 
ಶಿವಾಜಿನಗರ, ಬೆಂಗಳೂರು ಇದರಲ್ಲಿ ದಿನಾಂಕ:17 .02 .2010 ರೊಳಗೆ ಠೇವಣಿಸಿ ಮೂಲ ಚಲನ್‌ನನ್ನು ಈ ನ್ಯಾಯಾಲಯಕ್ಕೆ 
ಹಾಜರುಪಡಿಸುವುದು. ತಪ್ಪಿದಲ್ಲಿ ಈ ಬಗ್ಗೆ ನಿಮ್ಮ ಹೇಳಿಕೆ ಏನೂ ಇಲ್ಲವೆಂದು ಪರಿಗಣಿಸಿ , ಆದೇಶ ಮುನ್ನಾ ಜಪ್ತಿ ಆದೇಶವನ್ನು 
ಸ್ಥಿರೀಕರಿಸಲಾಗುವುದು. ಷೆಡ್ಯೂಲ್‌ನಲ್ಲಿನ ಸ್ಥಿರಾಸ್ತಿಗಳನ್ನು ಖರೀದಿಸುವವರು / ಆಸ್ತಿಗಳನ್ನು ಹೊಂದುವವರು ಈ ಆದೇಶ 
ಪೂರ್ವ ಜಪ್ತಿ ಆದೇಶಕ್ಕೆ ಒಳಪಟ್ಟು ಮಾಡಿರುತ್ತಾರೆಂದು ತಿಳಿಯುವುದು. 

ಷೆಡ್ಯೂಲ್- ಪ್ರತಿವಾದಿಗಳ ಆಸ್ತಿಗಳು 

SCHEDULE - A 
Property of Sri Irfan Razack : 

All the piece and parcel of property bearing No. 1 , situated at " The Falcon House ", Infantry Road 
Cross, Bangalore measuring 100x120 and bounded on : 

East by : Road 
West by: Private Property 
North by : Private Property 
South by: Private Property . 

SCHEDULE - B 
All the piece and parcel of property bearing No. 93/ 11 , situated at Nandidurga Road , Jayamahal, 
Bangalore -560046 measuring 65°x45 and bounded on : 

East by: Private Property 
West by: Road 
North by: Road 
South by: Private Property . 

ಈ ಆದೇಶವನ್ನು ನನ್ನ ಸ್ವ ಸಹಿ ಹಾಗೂ ನ್ಯಾಯಾಲಯದ ಮೊಹರಿನೊಂದಿಗೆ ದಿನಾಂಕ:18 .01 .2010 ರಂದು 
ಹೊರಡಿಸಿದೆ. 

ಎಸ್ . ಆರ್. ದೇವಪ್ಪ 

ಸಹಕಾರ ಸಂಘಗಳ ಜಂಟಿ ನಿಬಂಧಕರು ( ನಿ . 441), 
ಪಿಡಿ -18 

ದಾವಾ ಪಂಚಾಯಿತಿ ನ್ಯಾಯಾಲಯ , ಅಮಾನತ್ ಹೌಸ್, 
ಒಂದನೇ ಮಹಡಿ, ನಂ . 43 , ಹಾಸ್ಪಿಟಲ್ ರಸ್ತೆ, 

ಶಿವಾಜಿನಗರ , ಬೆಂಗಳೂರು- 560001. 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧, ೨೦೧೦ 

೩೯೭ 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ಬೆಂಗಳೂರು ಜಿಲ್ಲೆ, ಬೆಂಗಳೂರು 

ಪ್ರಿಲಿಮಿನರಿ ಅಧಿಸೂಚನೆ 
ಸಂಖ್ಯೆ : ಕೆ.ಎಸ್ .ಎ :ಸಿ.ಆರ್ .17/ 07 - 08, ದಿನಾಂಕ:6ನೇ ಜನವರಿ , 2010 
ಬೆಂಗಳೂರು ನಗರದ, ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಜಾಲಿ ಮೊಹಲ್ಲಾ ಕಾರ್ಟ್ ಸ್ಟ್ಯಾಂಡ್ 
ರಸ್ತೆಯಲ್ಲಿರುವ ಕೊಳಚೆ ಪ್ರದೇಶದ ಈ ಕೆಳಕಂಡ ಪೆಡೂಲ್‌ನಲ್ಲಿ ನಮೂದಿಸಿರುವ ಪ್ರರ 
ಒತ್ತೊತ್ತಾಗಿದ್ದು ಜನರು ಸಾಮಾನ್ಯ ಸ್ಥಿತಿಯಲ್ಲಿ ವಾಸಿಸಲು ಅನಾನುಕೂಲ ಉಂಟಾಗಿದ್ದು, ಹಾಲಿ ಇರುವ ಗುಡಿಸಲುಗಳ ದುರಸ್ತಿ 
ಇಲ್ಲದೇ ಕುಡಿಯುವ ನೀರು, ದೀಪ, ರಸ್ತೆ, ಚರಂಡಿ ಇತ್ಯಾದಿ ಮೂಲಭೂತ ಸೌಕರ್ಯಗಳಿಲ್ಲದ ಕಾರಣ ಅನಾರೋಗ್ಯಕರ 
ವಾತಾವರಣ ಉಂಟಾಗಿರುವುದನ್ನು ಅಧಿಕಾರಿಗಳು ವರದಿ ಮಾಡಿರುತ್ತಾರೆ. ಈ ಪ್ರದೇಶವು ಜನಸಂದಣಿಯಿಂದ ಕೂಡಿದ್ದು, 
ಮಾಲಿನ್ಯ ಮತ್ತು ಅನಾರೋಗ್ಯಕರ ವಾತಾವರಣದಿಂದ ಕೂಡಿರುವುದರಿಂದ ಈ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ 
( ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 1973 ರ ಸೆಕ್ಷನ್ 3 ರಡಿಯಲ್ಲಿ ಕೊಳಚೆ ಪ್ರದೇಶವೆಂದು ಘೋಷಿಸುವುದು 
ಅವಶ್ಯವೆಂದು ಕಂಡುಬಂದಿರುತ್ತದೆ. 

ಆದ್ದರಿಂದ ಈ ಕೆಳ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ ( ಅಭಿವೃದ್ದಿ 
ಮತ್ತು ನಿರ್ಮೂಲನಾ) ಕಾಯ್ದೆ 1973ರ ಸೆಕ್ಷನ್ 3 ರಡಿ ಹಾಗೂ ಜಿಲ್ಲಾಧಿಕಾರಿಗಳಿಗೆ ದತ್ತವಾಗಿರುವ ಅಧಿಕಾರದಂತೆ 
ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ , ಬೆಂಗಳೂರು ರವರು ಕೊಳಚೆ ಪ್ರದೇಶವೆಂದು ಘೋಷಿಸಲು ಉದ್ದೇಶಿಸಿರುತ್ತಾರೆ. 

ಮೇಲ್ಕಂಡ ಈ ಕ್ರಮದ ಬಗ್ಗೆ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಕಾರ್ಯದರ್ಶಿಗಳು, ಕರ್ನಾಟಕ ಕೊಳಚೆ 
ನಿರ್ಮೂಲನಾ ಮಂಡಳಿ , ಶೇಷಾದ್ರಿಪುರ, ಬೆಂಗಳೂರು- 20 ರವರಿಗೆ ಲಿಖಿತವಾಗಿ ಆಕ್ಷೇಪಣೆಗಳನ್ನು ಸಲ್ಲಿಸಲು ಈ 
ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ (15 ) ಹದಿನೈದು ದಿವಸಗಳ ಕಾಲಾವಕಾಶ 
ನೀಡಲಾಗಿದೆ. ನಂತರ ಬಂದ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 

ಷೆಡ್ಯೂಲ್ 
ಬೆಂಗಳೂರು ನಗರದ, ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಜಾಲಿ ಮೊಹಲ್ಲಾ ಕಾರ್ಟ್ ಸ್ಟ್ಯಾಂಡ್ 
ರಸ್ತೆಯಲ್ಲಿರುವ ಕೊಳಚೆ ಪ್ರದೇಶದ ಚಕ್ಕುಬಂಧಿ ಮತ್ತು ಹದ್ದುಬಸ್ತು ತಃಖ್ಯೆ . 
ಕ ಕೊಳಚೆ ಪ್ರದೇಶದ | ಕೊಳಚೆ ಸರ್ವೆ ನಂ . ವಿಸ್ತೀರ್ಣ 

ಚೆಕ್ಕುಬಂದಿಗಳು 
ಸಂ . ಹೆಸರು ಮತ್ತು ಸ್ಥಳ ಪ್ರದೇಶದಲ್ಲಿರುವ | ಎ. ಗುಂ . ಪೂರ್ವ | ಪಶ್ಚಿಮ ಉತ್ತರ | ದಕ್ಷಿಣ 

ಜಮೀನಿನ ಮಾಲೀಕರ 

ಹೆಸರು 
ಜಾಲಿ ಮೊಹಲ್ಲಾ, ಬೆಂಗಳೂರು ರಸ್ತೆಯ [ 0 

ಖಾಸಗಿ . ಸಿಟಿಎಸ್ | ಸಿಟಿಎಸ್ ಸಿಟಿಎಸ್ 
ಕಾರ್ಟ್ ಮಹಾನಗರ 

ಮೇಲೆ 03.08 

ನಂ .3229 |( ನಂ .3227 ನಂ .3246 , 
ಸ್ಟ್ಯಾಂಡ್ 

ಗುಂಟೆ 

ಮತ್ತು 

3247, 
ರಸ್ತೆಯಲ್ಲಿರುವ 

ಶೌಚಾಲಯ , | 3249 , 
ಕೊಳಚೆ 

ಖಾಸಗಿ 3250 , 
ಪ್ರದೇಶದ 

ಮನೆಗಳು | 3252 

ಹೆಚ್ . ರಾಮಾಂಜನೇಯ 
ಪಿಆರ್‌.46 

ಜಿಲ್ಲಾಧಿಕಾರಿಗಳು , 

ಬೆಂಗಳೂರು ಜಿಲ್ಲೆ, ಬೆಂಗಳೂರು. 
ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೆಶನಾಲಯ , ಬಹುಮಹಡಿ ಕಟ್ಟಡ, ಬೆಂಗಳೂರು 
ಸಂಖ್ಯೆ: ಆಸಾನಿ 06 / ಆಡಳಿತ- 2 / 2005 - 06 ( ಭಾಗ - 1) / 1659 - 79 , ಬೆಂಗಳೂರು, ದಿನಾಂಕ:1ನೇ ಜನವರಿ , 2010 
* ವಿಷಯ : ಶ್ರೀ ಹಿದಾಯತುಲ್ಲಾ ಎಂ . ಮುಂಡಾಸ, ಗಣತಿದಾರರು ತಾಲ್ಲೂಕು ಕಛೇರಿ, ನವಲಗುಂದ ಇವರನ್ನು 

ಸರ್ಕಾರದ ಕೆಲಸದಿಂದ ತೆಗೆದುಹಾಕುವ ಕುರಿತು. 
ಉಲ್ಲೇಖ: 1) ನಿರ್ದೆಶನಾಲಯದ ಆದೇಶ ಸಂಖ್ಯೆ: ಆಡಳಿತ:654:2006 - 07, ದಿನಾಂಕ:10. 11 .2006 , 

2) ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿಗಳು, ಬೆಳಗಾವಿ ಜಿಲ್ಲೆ, ಬೆಳಗಾವಿ ಇವರ ಪತ್ರ ಸಂಖ್ಯೆ : 

ಜಿಸಧಾ: ಆಡಳಿತ - 2 : ಹೆಚ್‌ಎಂಮು:2007 - 08, 394 ದಿನಾಂಕ :26 .04 .2008 . 

3) ಸರ್ಕಾರದ ಪತ್ರ ಸಂಖ್ಯೆ : ಪಿಡಿ:110 : ಎಸ್ಎಂಸಿ:2008 ದಿನಾಂಕ: 02 .11.2009 . 
ಪ್ರಸ್ತಾವನೆ : 

ಉಲ್ಲೇಖ (1) ರಲ್ಲಿನ ಈ ನಿರ್ದೆಶನಾಲಯದ ಆದೇಶದ ದಿನಾಂಕ:10.11 .2006ರ ಅನ್ವಯ ಶ್ರೀ ಹಿದಾಯತುಲ್ಲಾ 
ಎಂ . ಮುಂಡಾಸ ಇವರು ಗಣತಿದಾರರಾಗಿ ಅನುಕಂಪದ ಆಧಾರದ ಮೇಲೆ ನೇಮಕಗೊಂಡು ದಿನಾಂಕ:17.11 .2006ರಂದು 
ಕರ್ತವ್ಯಕ್ಕೆ ಹಾಜರಾಗಿರುತ್ತಾರೆ. ಸದರಿಯವರ ನೇಮಕಾತಿಯು ಕರ್ನಾಟಕ ನಾಗರೀಕ ಸೇವೆಗಳು ( ಅನುಕಂಪ ಆಧಾರದ 


ಮನೆ 


ಪಾಲಿಕೆ 


೩೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೧, ೨೦೧೦ 

ಭಾಗ - ೩ 
ನೇಮಕ) ನಿಯಮಗಳು , 1996ರ ನಿಯಮಾವಳಿಗಳನ್ವಯ ತಾತ್ಕಾಲಿಕ ನೇಮಕಾತಿ ಹೊಂದಿದ್ದು, ಎರಡು ವರ್ಷಗಳ 
ಖಾಯಂಪೂರ್ವ ಅರ್ಹತಾ ಪರೀಕ್ಷಾವಧಿಯಲ್ಲಿ ಇವರು ನಿಗದಿತ ಇಲಾಖಾ ಪರೀಕ್ಷೆಯಲ್ಲಿಯೂ ತೇರ್ಗಡೆ ಹೊಂದದೇ 
ಇರುವುದು ಕಂಡುಬರುತ್ತದೆ. 

ಶ್ರೀ ಹಿದಾಯತುಲ್ಲಾ ಎಂ . ಮುಂಡಾಸ, ಗಣತಿದಾರರು ಇವರ ಸೇವಾ ದಾಖಲೆಗಳನ್ನು ಪರಿಶೀಲಿಸಲಾಗಿ ಇವರ 
ಸೇವೆಯು ಸಂಪೂರ್ಣವಾಗಿ ಅತೃಪ್ತಿಕರವಾಗಿರುವುದು ಕಂಡುಬರುತ್ತದೆ. ದಿನಾಂಕ:17.11. 2006ರಂದು ತಾಲ್ಲೂಕು ಕಛೇರಿ, 
ನವಲಗುಂದ, ಧಾರವಾಡ ಜಿಲ್ಲೆ ಇಲ್ಲಿ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡ ನಂತರ ಮೇಲಿಂದ ಮೇಲೆ ಕರ್ತವ್ಯಕ್ಕೆ ಅನಧಿಕೃತ ಗೈರು 
ಹಾಜರಾಗುತ್ತಿದ್ದ ಕಾರಣ , ಈ ಕುರಿತು ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿಗಳು , ಧಾರವಾಡ ಜಿಲ್ಲೆ ಇವರು ಹಲವಾರು ಜ್ಞಾಪನ 
ಹಾಗೂ ಕಾರಣ ಕೇಳುವ ನೋಟೀಸನ್ನು ನೀಡಿದ್ದು , ಹಾಗೂ ಇವರ ಅನಧಿಕೃತ ಗೈರು ಹಾಜರಿಯನ್ನು 106ಎ ಅನ್ವಯ ವೇತನ 
ರಹಿತ ರಜೆಯೆಂದು ಕ್ರಮಕೈಗೊಂಡಿರುತ್ತಾರೆ. ಆದಾಗ್ಯೂ ಈ ಎರಡು ವರ್ಷಗಳ ಖಾಯಂಪೂರ್ವ ಪರೀಕ್ಷಾವಧಿಯಲ್ಲಿ ಸರ್ಕಾರಿ 
ಕರ್ತವ್ಯ ನಿರ್ವಹಿಸುವಲ್ಲಿ ಸುಧಾರಣೆ ಕಂಡುಬಂದಿರುವುದಿಲ್ಲವೆಂದು ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿಗಳವರ ವರದಿಯಿಂದ 
ತಿಳಿದುಬಂದಿರುತ್ತದೆ. ಶ್ರೀ ಹಿದಾಯತುಲ್ಲಾ ಎಂ . ಮುಂಡಾಸ, ಗಣತಿದಾರರು ಇವರು ಅವರ ಖಾಯಂಪೂರ್ವ 
ಪರೀಕ್ಷಾವಧಿಯನ್ನೊಳಗೊಂಡಂತೆ ಸೇವಾ ಅವಧಿಯಲ್ಲಿ ಈ ಕೆಳಕಂಡಂತೆ ಕರ್ತವ್ಯಕ್ಕೆ ಅನಧಿಕೃತ ಗೈರು ಹಾಜರಾಗಿರುತ್ತಾರೆ . 

1) ದಿನಾಂಕ: 28 .01.2007 ಮತ್ತು 29 . 01.2007 02 ದಿನಗಳು 
2) ದಿನಾಂಕ:23. 03.2007 ಮತ್ತು 24.03.2007 02 ದಿನಗಳು 
3) ದಿನಾಂಕ: 18. 05.2007 ರಿಂದ 27.05 .2007 10 ದಿನಗಳು 
4 ) ದಿನಾಂಕ:30 . 05 . 2007 

01 ದಿನ 
5) ದಿನಾಂಕ:13 .06 .2007 ರಿಂದ 06 .07. 2007 34 ದಿನಗಳು 
6) ದಿನಾಂಕ:16.07.2007 

01 ದಿನ 
7) ದಿನಾಂಕ: 25 .07.2007 ರಿಂದ 07 .10. 2007 75 ದಿನಗಳು 
8 ) ದಿನಾಂಕ:06. 02 . 2008 ರಿಂದ 26. 04 . 2008 78 ದಿನಗಳು 
9) ದಿನಾಂಕ:27. 04 .2008 ರಿಂದ 

ಒಂದು ವರ್ಷಕ್ಕೂ ಮೇಲ್ಪಟ್ಟು ಇಲ್ಲಿಯವರೆಗೂ 
ಒಟ್ಟಾರೆ, ಈ ನೌಕರರು ಖಾಯಂದೂರ್ವ ಪರೀಕ್ಷಾವಧಿಯಲ್ಲಿ ಮೇಲಿಂದ ಮೇಲೆ ಕರ್ತವ್ಯಕ್ಕೆ ಗೈರು ಹಾಜರಾಗಿದ್ದು, 
ಇವರಿಗೆ ವಹಿಸಲಾದ ಕೆಲಸಗಳನ್ನು ಮಾಡಲು ಸಹ ಅಸಮರ್ಥರಾಗಿದ್ದು, ಗಣತಿದಾರರ ಹುದ್ದೆಯಲ್ಲಿ ಮುಂದುವರೆಯಲು 
ಅನರ್ಹರೆಂದು ಸ್ಪಷ್ಟವಾಗಿ ಕಂಡುಬರುತ್ತದೆ ಅಲ್ಲದೇ ಇವರಿಗೆ ಸರ್ಕಾರಿ ಕರ್ತವ್ಯದಲ್ಲಿ ಆಸಕ್ತಿ ಇಲ್ಲದಿರುವುದು ಸಹ 
ಕಂಡುಬರುತ್ತದೆ. ಅಲ್ಲದೇ ಖಾಯಂಪೂರ್ವ ಪರೀಕ್ಷಾವಧಿಯಲ್ಲಿ ಹುದ್ದೆಗೆ ಸಂಬಂಧಿಸಿದ ಇಲಾಖಾ ಪರೀಕ್ಷೆ ತೇರ್ಗಡೆ 
ಹೊಂದಬೇಕಾದ ಷರತ್ತುಗಳನ್ನು ಪೂರೈಸಿರುವುದಿಲ್ಲ . 

ಶ್ರೀ ಹಿದಾಯತುಲ್ಲಾ ಎಂ . ಮುಂಡಾಸ, ಗಣತಿದಾರರು, ಈಗಾಗಲೇ ವಿವರಿಸಿರುವಂತೆ ಪದೇ ಪದೇ , 
ಖಾಯಂಪೂರ್ವ ಪರೀಕ್ಷಾವಧಿಯಲ್ಲಿಯೇ ಒಂದು ವರ್ಷಕ್ಕೂ ಮೇಲಟು ( ದಿನಾಂಕ:17.11.2009ರವರೆಗೂ ಪರಿಗಣಿಸಿದಲ್ಲಿ 
ಒಟ್ಟು ಎರಡು ವರ್ಷಗಳಿಗೂ ಮೇಲ್ಪಟ್ಟು) ಸರ್ಕಾರಿ ಕೆಲಸಕ್ಕೆ ಅನಧಿಕೃತವಾಗಿ ಗೈರು ಹಾಜರಾಗಿರುವುದಲ್ಲದೇ , ಗಣತಿದಾರರ 
ಹುದ್ದೆಗೆ ವಹಿಸಲಾದ ಕರ್ತವ್ಯಗಳನ್ನು ನಿರ್ವಹಿಸಲು ಅಸಮರ್ಥರಾಗಿರುವುದರಿಂದ ಹಾಗೂ ಸದರಿ ಗಣತಿದಾರರ ಹುದ್ದೆಗೆ 
ಅರ್ಹರಲ್ಲವೆಂದು ಕಂಡು ಬಂದಿರುವುದರಿಂದ ಮತ್ತು ಖಾಯಂಪೂರ್ವ ಪರೀಕ್ಷಾವಧಿಯು ಸಂಪೂರ್ಣವಾಗಿ 
ಅತೃಪ್ತಿಕರವಾಗಿರುವುದರಿಂದ, ಕರ್ನಾಟಕ ಸರ್ಕಾರಿ ಸೇವಾ ( ಅರ್ಹತಾ ಪರೀಕ್ಷೆ) ನಿಯಮಗಳು, 1977ರ ನಿಯಮ 5 (1)( ಬಿ) 
ಮತ್ತು 6 (1) ರ ಪ್ರಕಾರ ಇವರನ್ನು ಸರ್ಕಾರದ ಸೇವೆಯಿಂದ ತೆಗೆದುಹಾಕಲು ಅನುಮತಿ ಕೋರಿ ಸರ್ಕಾರಕ್ಕೆ ಈ 
ನಿರ್ದೆಶನಾಲಯದಿಂದ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು. ಉಲ್ಲೇಖ (3) ರಲ್ಲಿ ತಿಳಿಸಲಾದ ಸರ್ಕಾರದ ಪತ್ರದಲ್ಲಿ ಶ್ರೀ ಹಿದಾಯತುಲ್ಲಾ 
ಎಂ. ಮುಂಡಾಸ, ಗಣತಿದಾರರು ಇವರನ್ನು ಸರ್ಕಾರದ ಸೇವೆಯಿಂದ ತೆಗೆದುಹಾಕಲು ಸರ್ಕಾರವು ಅನುಮತಿ ನೀಡಿರುತ್ತದೆ. 
ಆದ್ದರಿಂದ ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 

ಕಛೇರಿ ಆದೇಶ ಸಂಖ್ಯೆ : ಆಡಳಿತ : 521 :2009 - 10 
ಪ್ರಸ್ತಾವನೆಯಲ್ಲಿ ವಿವರಿಸಲಾದ ಅಂಶಗಳ ಹಿನ್ನೆಲೆಯಲ್ಲಿ ಶ್ರೀ ಹಿದಾಯತುಲ್ಲಾ ಎಂ . ಮುಂಡಾಸ, ಗಣತಿದಾರರು, 
ತಾಲ್ಲೂಕು ಕಛೇರಿ, ನವಲಗುಂದ, ಧಾರವಾಡ ಜಿಲ್ಲೆ ಇವರನ್ನು ಕರ್ನಾಟಕ ಸರ್ಕಾರಿ ಸೇವಾ (ಅರ್ಹತಾ ಪರೀಕ್ಷೆ) 
ನಿಯಮಗಳು, 1977ರ ನಿಯಮ 5(1)( ಬಿ) ಮತ್ತು 6(1) ರ ಅನ್ವಯ ಸರ್ಕಾರದ ಕರ್ತವ್ಯದಲ್ಲಿ ಕೆಲಸ ನಿರ್ವಹಿಸಲು 
ಅನರ್ಹರೆಂದು ತೀರ್ಮಾನಿಸಲಾಗಿದೆ ಹಾಗೂ ಸರ್ಕಾರದ ಅನುಮತಿಯನ್ವಯ ಶ್ರೀ ಹಿದಾಯತುಲ್ಲಾ ಎಂ . ಮುಂಡಾಸ 
ಗಣತಿದಾರರು ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಸರ್ಕಾರದ ಸೇವೆಯಿಂದ ತೆಗೆದುಹಾಕಲಾಗಿದೆ. 

- ಹೆಚ್ . ಇ . ರಾಜಶೇಖರಪ್ಪ 
ಪಿಆರ್. 20 

ನಿರ್ದೆಶಕರು ಮತ್ತು ನೇಮಕಾತಿ ಪ್ರಾಧಿಕಾರ, 
ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೆಶನಾಲಯ . 


No 


280 - a ಕರ್ನಾಟಕ ರಾಜ್ಯಪತ್ಯ ಗುರುವಾರ ಜನವರಿ ೨೧ , ೨೦೧೦ 

255 
URBAN DEVELOPMENT DEPARTMENT 

NOTIFICATION No .UDD /40/MNX / 2009 , Bangalore , Dated : 30th December, 2009 
In exercise of the powers conferred by sub -section ( 1) of Section -48 of the Land Acquisition Act- 1894 (Central Act- 1894 ) the Government of Karnataka 
hereby withdraw from acquisition the lands specified below in respect of which the Preliminary Notification was published in the Karnataka Gazette 
Dated :24 -02- 1977 in Part-111 - 3 at pages from 19 to 44 vide Notification No .ASPR /511/SLAO /76 -77 , Dated :03.01. 1977 and FinalNotification No.HUD 39 MNJ 1978 
Dated :02 .08 . 1978 was published in the Karnataka Gazette Dated :31.08. 1978 under Sub -section ( 1) of Section - 19 of BDA Act - 1976 (Karnataka Act- 12 of 1976 ) for 
formation of layout Called “RAJAMAHAL VILAS EXTENSION II STAGE LAYOUT" . 

SCHEDULE 
DISTRICT:BANGALORE TALUK : NORTH 

HOBLI:KASABA 

VILLAGE :MATHIKERE 
SI . Name of the Sy. Dry ! Total Kharab Remaining Assessment 

Extent 
Khatedar /Anubhavadar 

Wet Extent Extent Acquired with 

BOUNDARIES 
Sri/Smt. Garden 

drawn 

East West North South 
A -GA- 
G A - 
G Rs.PS . A - 

GA-G Sy.No Sy . No Sy.No Sy .No 
Seshgiri Rao son of 109 Wet 2 -36 0 -06 2-30 1 1 -00 2 -090 -37 110 , 108 Poornapura 122 
Galipathaiah , 

111 

Gudi 
N .Suryanarayana Rao 
Son of Narasappa, 
N .Suryanarayana Rao 
Son of Nagappa , 
N . Narasimha Murthy son 
of Narasappa. 


Total 

0 - 37 
TOTAL EXTENT WITH DRAWN 37 GUNTAS ONLY (Thirty Seven Guntas Only ). 

By Order and in the name of the Governor of Karnataka , 

M . S . PREMACHANDRA 
Under Secretary to Government 
Urban Development Department. 


PR -54 


♡00 


ಕರ್ನಾಟಕ ರಾಜ್ಯಪತ್ರ , ಗುರುವಾರ ಜನವರಿ ೨೧ , ೨೦೧೦ 


20 - a 


URBAN DEVELOPMENT DEPARTMENT 

NOTIFICATION 


No .UDD / 165 /MNX / 2004 , Bangalore , Dated :12th January , 2010 


In exercise of the powers conferred by sub -section ( 1) of Section -48 of the Land Acquisition Act- 1894 (Central Act- 1894 ) the Government of Karnataka 


hereby withdraw from acquisition the lands specified below in respect of which the Preliminary Notification was published in the Karnataka Gazette 
Dated :06 -04 - 1989 in Part- III at pages from 305 to 328 vide Notification No .BDA /SLAO /A1/324 /88 -89, Dated :29. 12 .1988 and Final Notification No .UDD 127 MNX 
1994 Dated :09.05. 1994 was published in the Karnataka Gazette Dated : 18 .05. 1994 Sub -section (1) of Section -19 of BDA Act 1976 (Karnataka Act-12 of 1976 ) for 
formation of layout Called “ BANASHANKARI Vth STAGE LAYOUT”. 

SCHEDULE 
DISTRICT:BANGALORE TALUK : BANGALORE SOUTH HOBLI:UTTARAHALLY 

VILLAGE :HALAGEVADERAHALLI 
Si. Name of the 

Sy . Dry ! Total Kharab Remaining Assessment Extent Extent East West North South 
O . Khatedar/Anubhavadar 

Wet/ Extent 

Extent 

Acquired with Sy.No Sy . No Sy.No Sy.No 


Sri/ Smt 


Garden 


drawn 


A - G 


| 


A - G 


| 


A - G 


| 


Rs. Ps. 


| 


A- G 


A -G 


8 


10 
5-00 


11 
Road 


12 
252 


13 
256 


14 
250 


1. 


Basappa Bin Byrappa 


251 


Dry 6- 18 0-02 

6 - 16 

10 - 76 6 -18 
TOTAL EXTENT WITH DRAWN 5 ACRES (Five Acres Only) 


By Order and in the name of the Governor ofKarnataka , 


M . S . PREMACHANDRA 


PR -91 


Under Secretary to Government 


Urban Development Department. 


